


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೭ ಬೆಂಗಳೂರು, ಗುರುವಾರ, ಆಗಸ್ಟ್‌ ೨೩, ೨೦೧೨ (ಭಾದ್ರಪದ ೧, ಶಕ ವರ್ಷ ೧೯೩೪) ಸಂಚಿಕೆ ೩೪ 


ಭಾಗ - ೫ 


ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


ಅಧ್ಯಕ್ಷರು, ಗ್ರಾಮಲೆಕ್ಕಿಗರ ನೇಮಕಾತಿ ಮತ್ತು ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾಧಿಕಾರಿಗಳು, 
ಚಿಕ್ಕಬಳ್ಳಾಪುರ ಜಿಲ್ಲೆ. ಚಿಕ್ಕಬಳ್ಳಾಪುರ ರವರ ಕಾರ್ಯಾಲಯ, 





ಸಂಖ್ಯೆ: ಸಿಬ್ಬಂದಿ(1)ಸಿಆರ್‌.57/2012-13 ದಿನಾಂಕ: 13/08/2012 


ಅಧಿಸೂಚನೆ 


ವಿಷಯ : ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೊಸದಾಗಿ ಸ್ಥಾಪಿಸಲಾಗುವ ನಾಡಕಛೇರಿಗಳಲ್ಲಿ ಕರ್ತವ್ಯ ನಿರ್ವಹಿಸಲು ಹಾಗೂ ಖಾಲಿ ಇರುವ 
ಗ್ರಾಮಲೆಕ್ಕಿಗರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಬಗ್ಗೆ. 


ಉಲ್ಲೇಖ ಃ ಸರ್ಕಾರದ ಆದೇಶ ಸಂಖ್ಯೆ: ಕಂ.ಇ.33.ಡಿಎಸ್‌ಸಿ.2012, ಬೆ೦ಗಳೂರು ದಿನಾಂಕ: 05/06/2012. 


ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಹಾಗೂ ಹೊಸದಾಗಿ ಸ್ಥಾಪಿಸಲಾಗಿರುವ ನಾಡಕಛೇರಿಗಳಲ್ಲಿ ಸೃಜಿಸಲಾಗಿರುವ 

ಗ್ರಾಮಲೆಕ್ಕಾಧಿಕಾರಿಗಳ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ತು೦ಬಲು ಅರ್ಜಿಗಳನ್ನು ಅಹ್ವಾನಿಸಲಾಗಿದೆ. ಅರ್ಹ ಅಭ್ಯರ್ಥಿಗಳು ಅರ್ಜಿಗಳನ್ನು 

ನ್‌ಲೈನ್‌ನಲ್ಲಿ ಭರ್ತಿ ಮಾಡಿ, ದಿನಾಂಕ: 03/09/2012 ರ ಸಂಜೆ 5-30 ಗ೦ಟೆಯ ಒಳಗಾಗಿ ಸಲ್ಲಿಸಬಹುದಾಗಿರುತ್ತದೆ. ಹುದ್ದೆಗಳ ಸಂಖ್ಯೆ ವೇತನಶ್ರೇಣಿ, 
ಅರ್ಜಿ ಶುಲ್ಕ, ಮೀಸಲಾತಿ ವಿವರಗಳು ಇತ್ಯಾಧಿ ಎಲ್ಲಾ ಷರತ್ತುಗಳನ್ನು ಪ್ರತ್ಯೇಕವಾಗಿ ಅನುಬಂಧದಲ್ಲಿ ವಿವರಿಸಲಾಗಿದೆ. 


ಅಧ್ಯಕ್ಷರು 


ಗ್ರಾಮಲೆಕ್ಕಿಗರ ನೇಮಕಾತಿ ಮತ್ತು ಆಯ್ಕೆ ಪ್ರಾಧಿಕಾರ 
ಹಾಗೂ ಜಿಲ್ಲಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆ. 


ಅಧಿಸೂಚನೆ ಸಂಖ್ಯೆ: ಸಿಬ್ಬಂದಿ(1)ಸಿಆರ್‌.57/2012-13 ಕೈ ಅನುಬಂಧ 


ಚಿಕ್ಕಬಳ್ಳಾಪುರ ಜಿಲ್ಲೆ. ಕಂದಾಯ ಘಟಕದಲ್ಲಿ ಖಾಲಿ ಇರುವ ಹಾಗೂ ಸರ್ಕಾರದ ಆದೇಶ ಸಂಖ್ಯೆ ಕಂ೦.ಇ.33.ಡಿಎಸ್‌ಪಿ.2012, ದಿನಾಂಕ: 
05/06/2012 ರಂತೆ ಹೊಸದಾಗಿ ನಾಡ ಕಛೇರಿಗಳ ಸ್ಥಾಪನೆ ಮಾಡಿ, ಸೃಜಿಸಲಾಗಿರುವ ಗ್ರಾಮಲೆಕ್ಕಾಧಿಕಾರಿಗಳ ಹುದ್ದೆಗಳನ್ನು ವರ್ಗೀಕರಣ ಮತ್ತು 
ಮೀಸಲಾತಿ ಅನ್ವಯ ಕರ್ನಾಟಕ ನಾಗರೀಕ ಸೇವೆಗಳು (೧೦೪೦೧೬೮6 500-01617816 818700) (೦86/16 ೩೧7೮ ಔ60117901) (ಗಿ/797017601) 
ನಿಯಮಗಳು-2008 ರ ನಿಯಮ-2 ರನ್ವಯ ಮತ್ತು 2009 ರನ್ವಯ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸರ್ಕಾರದ ಪತ್ರ ಸಂಖ್ಯೆ: 
ಕಂ.ಇ.4.ಬಿ.ಎಸ್‌.ಪಿ.2011, ದಿನಾ೦ಕ: 25/02/2011 ಮತ್ತು ಅರೆ ಸರ್ಕಾರಿ ಪತ್ರ ಸಂಖ್ಯೆ: ಆರ್‌.ಡಿ.33.ಡಿಎಸ್‌ಪಿ.2012, ದಿನಾ೦ಕ: 21/06/2012 ರ 
ನಿರ್ದೇಶನದಂತೆ, ಖಾಲಿ ಇರುವ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅರ್ಜಿಗಳನ್ನು ಆನ್‌ಲೈನ್‌ನಲ್ಲಿ ಆಹ್ವಾನಿಸಲಾಗಿದೆ. 


(೧೨೨೫) 


೨೨ಸಿ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೩, ೨೦೧೨ ಭಾಗ-೫ 





1. ಹುದ್ದೆಗಳ ಸಂಖ್ಯಾ ವಿವರ ಮತ್ತು ವಿದ್ಯಾರ್ಹತೆ ಕ 





ಹುದೆಯ ಹೆಸರು ಒಟ್ಟು ಹುದೆ ವಿದ್ದಾರ್ಹತೆ 
ದಿ ವ್ರ ದಿ ್ರ 





ಪಿ.ಯು.ಸಿ. ಅಥವಾ (ಸಿಬಿಎಸ್‌ಇ/ ಐಸಿಎಸ್‌ಇ) 12ನೇ ತರಗತಿ ಪರೀಕ್ಷೆಯಲ್ಲಿ 
ಉತ್ತೀರ್ಣರಾಗಿರಬೇಕು ಹಾಗೂ ಕನ್ನಡ ಮತ್ತು ಆಂಗ್ಲ ಭಾಷೆಯ ಗಣಕಯಂತ್ರ 
(4 ನಿರ್ವಹಣೆ (1/5 ೦1109) ಬಗ್ಗೆ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ 
ಮುಂಚಿತವಾಗಿ ಹೊಂದಿರಬೇಕು 

















೩. ವೇತನ ಶ್ರೇಣಿ : . ರೂ. 11600-200-12000-250-13000-300-14200-350- 
15600-400-17200-450-19000-500-21000 
3... ಮೀಸಲಾತಿ ವರ್ಗೀಕರಣ : 


ಒಟ್ಟು 56 ಹುದ್ದೆಗಳು 34ನೇ ರೋಷ್ಟರ್‌ ಬಿಂದುವಿನಿಂದ 86 ರವರೆಗೆ 



































ತ ಮೀಸಲಾತಿ ಸಾಮಾನ್ಯ | ಮಹಿಳೆ | ಗ್ರಾಮೀಣ ಅಂಗವಿಕಲ | ಮಾಜಿಸೈನಿಕ ಟೆ ಸು ಒಟ್ಟು 
ಸಂ. ಮಾಧ್ಯಮ | ನಿರಾಶ್ರಿತರು 
1 | ಪರಿಶಿಷ್ಟ ಜಾತಿ ಶಿ ಕಿ 3 - ] - ದ 8 
2. | ಪರಿಶಿಷ್ಟ ಪಂಗಡ ದ [ [ ದ ದ ದ ಎ 2 
3 | ಪ್ರವರ್ಗ-1 ಡ | | ದ ದ ದ ಡಾ 2 
4 | ಪ್ರವರ್ಗ-2(ಎ) 2 2 3 | 1 ಹ ಷ್‌ $ 
5 | ಪ್ರವರ್ಗೋ(ಬಿ) ದ 1! 1 1! ದ ದ ದ 3 
6. | ಪ್ರವರ್ಗ-3(ಎ) ದ 1 1 ಹ | ದ 2 
7. | ಪ್ರವರ್ಗ-3(ಬಿ) ಪ 1 1 1! ಹ ಹ | 3 
8 ಸಾಮಾನ್ಯ 6 8 6 2 3 ] 2 28 
ಒಟ್ಟು 10 17 17 4 5 ] 2 56 



































4. ಅರ್ಹ ಅಭ್ಯರ್ಥಿಗಳು ಆನ್‌ಲೈನ್‌ (೦೧176) ಮೂಲಕ ಮಾತ್ರವೇ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ಅರ್ಜಿಯನ್ನು ಜಿಲ್ಲಾಧಿಕಾರಿಗಳ 
ಕಛೇರಿಯಿಂದ ಒದಗಿಸಲಾಗುವುದಿಲ್ಲ ಹಾಗೂ ಯಾವುದೇ ಕಾರಣಕ್ಕೂ ಸಹ ನೋಂದಾಯಿತ/ಸಾಮಾನ್ಯ ಅಂಚೆ, ಕೊರಿಯರ್‌ ಅಥವಾ 
ಇಮೇಲ್‌ ಮೂಲಕ ಸಲ್ಲಿಸುವ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಅಭ್ಯರ್ಥಿಯು ಜಿಲ್ಲಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆ ರವರ ಅಧಿಕೃತ 
ವೆಬ್‌ ಸೈಟ್‌ 110://0000/-08.8/.110.1೧ ನ ಆನ್‌ಲೈನ್‌ ಮುಖಾ೦ತರ ಗ್ರಾಮಲೆಕ್ಕಿಗರ ನೇರನೇಮಕಾತಿ ಅರ್ಜಿ ತು೦ಬುವುದು ರ ಮೇಲೆ ಕ್ಲಿಕ್‌ 
ಮಾಡಿದಾಗ ತೆರೆದ ಕಂಪ್ಯೂಟರ್‌ ಪರದೆಯ ಮೇಲೆ ಅರ್ಜಿಯನ್ನು ತುಂಬಬೇಕು. ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಅಭ್ಯರ್ಥಿಯು 
50111 000 ನ್ನು ಒತ್ತಿದರೆ ಅರ್ಜಿ ಸಂಖ್ಯೆ (161916709 ೧೬/700/) ಸೃಷ್ಟಿಯಾಗುತ್ತದೆ. ಆನ್‌ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನಂತರ 
ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ (ಗಿ೦«೧೦೪166097190! 50) ಮತ್ತು ಚಲನ್‌ನ ದ್ವಿಪ್ರತಿಗಳನ್ನು ತೆಗೆದುಕೊಳ್ಳತಕ್ಕದ್ದು. ಈ ಚಲನ್‌ನ್ನು ಅರ್ಜಿ 
ಶುಲ್ಕದೂಂದಿಗೆ ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರ್‌ನ ಯಾವುದೇ ಶಾಖೆಯಲ್ಲಿ ಪಾವತಿಸಬಹುದು. ಪಾವತಿಸುವಾಗ ಚಲನ್‌ನಲ್ಲಿ ಅರ್ಜಿಯ 
ಸಂಖ್ಯೆ (1919/6706 ೧017091) ಮತ್ತು ಅಭ್ಯರ್ಥಿಯ ಹೆಸರು ಸರಿಯಾಗಿ ನಮೂದಾಗಿದೆಯೇ ಎಂದು ಅಭ್ಯರ್ಥಿಯು ಪರಿಶೀಲಿಸುವುದು. 
ಅಭ್ಯರ್ಥಿಗಳು ಸ್ವೀಕೃತಿ ಪತ್ರವನ್ನು ಮತ್ತು ಚಲನ್‌ಪಾವತಿಯ ಒಂದು ಪ್ರತಿಯನ್ನು ಕಡ್ಡಾಯವಾಗಿ ತಮ್ಮ ಬಳಿ ಇರಿಸಿಕೊಳ್ಳತಕ್ಕದ್ದು. ಅರ್ಜಿ 
ಶುಲ್ಕದ ಜೊತೆಗೆ ಬ್ಯಾಂಕ್‌ ಸರ್ವೀಸ್‌ ಚಾರ್ಜ್‌ನ್ನು ಸಹಾ ಅಭ್ಯರ್ಥಿಗಳು ಬ್ಯಾಂಕ್‌ಗೆ ಪಾವತಿಸತಕ್ಕದ್ದು. ಈ ದಾಖಲೆಗಳನ್ನು ಅಭ್ಯರ್ಥಿಗಳ 
ಮೂಲ ದಾಖಲೆಗಳ ಪರಿಶೀಲನೆಗೆ ನಿಗಧಿಪಡಿಸಿದ ದಿನಾಂಕದ೦ದು ಹಾಜರುಪಡಿಸತಕ್ಕದ್ದು. 


ಅರ್ಜಿ ಶುಲ್ಕದ ವಿವರ ಃ ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡ, ಪ್ರವರ್ಗ-1 ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ರೂ. 100/- ಹಾಗೂ ಇತರರಿಗೆ 
ರೂ. 200/- ಗಳನ್ನು ಜಿಲ್ಲಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆ ರವರ 51816 88/॥ ೦! !//5016, ೦೧1008180೬! ಶಾಖೆಯಲ್ಲಿನ ಉಳಿತಾಯ 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೩, ೨೦೧೨ ಓತಿಶಿಹಿ 





ಖಾತೆ ಸಂಖ್ಯೆ: 64030323576 ಗೆ ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕಕ್ಕೆ ಮುಂಚೆ ಪಾವತಿ ಮಾಡಿ ಚಲನ್‌ ಸಂಖ್ಯೆಯನ್ನು 
ಅರ್ಜಿಯಲ್ಲಿ ದಿನಾಂಕದ ಸಹಿತ ತಪ್ಪದೆ ನಮೂದಿಸುವುದು. ನಿಗಧಿತ ಶುಲ್ಕ ಪಾವತಿಸದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 


ಅನ್‌ಲೈನ್‌ ಮೂಲಕ ಶುಲ್ಕದೂಂದಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 03/09/2012 ಆಗಿರುತ್ತದೆ. 





























5. ವಯೋಮಿತಿ : ಅರ್ಜಿಗಳನ್ನು ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಕನಿಷ್ಟ 18 ವರ್ಷ ವಯಸ್ಸು 
ಪೂರೈಸಿರತಕ್ಕದ್ದು. ಗರಿಷ್ಟ ವಯೋಮಿತಿ ಈ ಕೆಳಕ೦ಡಂತಿರತಕ್ಕದ್ದು. 

ಸಾಮಾನ್ಯ ವರ್ಗ 35 ವರ್ಷ 

2ಎ, 2ಬಿ, 3ಎ, 3ಬಿ 38 ವರ್ಷ 

ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡ/ ಪ್ರವರ್ಗ-! 40 ವರ್ಷ 

ವಧವೆಯರು/ಅ೦ಗವಿಕಲ ಚಾಲ್ತಿಯಲ್ಲಿ ನಿಗಧಿಪಡಿಸಿರುವ ವಯೋಮವಿತಿಗೆ 10 ವರ್ಷ ಹೆಚ್ಚಿಗೆ 

ಸೇರಿಸಿಕೊಳ್ಳಲಾಗುವುದು 

ಮಾಜಿ ಸೈನಿಕರು ಸಶಸ್ತ್ರ ದಳದಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರುವವರೋ ಅದಕ್ಕೆ 3 ವರ್ಷಗಳನ್ನು 

ಸೇರಿಸಿದರೆ ಎಷ್ಟು ವರ್ಷಗಳಾಗುವುದೋ ಅಷ್ಟು ವರ್ಷ 
ಎಸ್‌.ಎಸ್‌.ಎಲ್‌.ಸಿ. ಅಥವಾ ತತ್ಸಮಾನ ವಿದ್ಯಾರ್ಹತೆಯ ಪ್ರಮಾಣ ಪತ್ರದಲ್ಲಿ ನಮೂದಿಸಿರುವಂತೆ ಜನ್ಮ ದಿನಾಂಕವನ್ನು ಪರಿಗಣಿಸಲಾಗುವುದು. 
ಇತರೆ ಯಾವುದೇ ದಾಖಲೆಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಕರ್ನಾಟಕ ಸರ್ಕಾರಿ ಸೇವಾ (ಸಾಮಾನ್ಯ ನೇಮಕಾತಿ) 1977 ರ ನಿಯಮಾವಳಿಗಳ ನಿಯಮ 6 ರಂತೆ ಗರಿಷ್ಟ ವಯೋಮಿತಿಯನ್ನು ಈ 
ಮುಂದಿನ ಪ್ರಕರಣಗಳಲ್ಲಿ ಮುಂದೆ ಹೇಳಿರುವಷ್ಟರ ಮಟ್ಟಿಗೆ ಹೆಚ್ಚಿಸಲು ಅವಕಾಶವಿದೆ. 
ಎ) ಸರ್ಕಾರ ಅಥವಾ ಸ್ಥಳೀಯ ಪ್ರಾಧಿಕಾರ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇ೦ದ್ರ ಅಧಿನಿಯಮದ ಮೂಲಕ ಸ್ಥಾಪಿಸಲಾದ ಅಥವಾ 
ರಾಜ್ಯ ಅಧಿನಿಯಮದ ಅಥವಾ ಕೇಂದ್ರ ಅಧಿನಿಯಮದ ಅಡಿಯಲ್ಲಿ ಸರ್ಕಾರದಿಂದ ಸ್ಥಾಪಿತವಾಗಿದ್ದು ಮತ್ತು ಸರ್ಕಾರವು ಒಡೆತನ 
ಹೊಂದಿರುವ ಅಥವಾ ನಿಯಂತ್ರಣ ಹೊಂದಿರುವ ನಿಗಮದ ಅಡಿಯಲ್ಲಿ ಹುದ್ದೆಯನ್ನು ಧಾರಣ ಮಾಡಿರುವ ಅಥವಾ ಧಾರಣ ಮಾಡಿದ 
ಅಭ್ಯರ್ಥಿಯ ಸಂದರ್ಭದಲ್ಲಿ ಆತ ಅಂಥ ಹುದ್ದೆಯನ್ನು ಧಾರಣೆ ಮಾಡಿರುವಷ್ಟು ಅಥವಾ ಧಾರಣೆ ಮಾಡಿದಷ್ಟು ಅಥವಾ (ಹತ್ತು ವರ್ಷಗಳು 
ಇವುಗಳಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು. 
ಬಿ) ಅಂಗವಿಕಲನಾಗಿರುವ ಅಭ್ಯರ್ಥಿಯ ಸಂದರ್ಭದಲ್ಲಿ ಹತ್ತು ವರ್ಷಗಳು. 
ಸಿ) ಈ ರಾಜ್ಯದಲ್ಲಿರುವ ಭಾರತ ಸರ್ಕಾರ ಜನಗಣತಿ ಸಂಸ್ಥೆಯಲ್ಲಿ ಹುದ್ದೆಯನ್ನು ಧಾರಣೆ ಮಾಡಿರುವ ಅಥವಾ ಧಾರಣ ಮಾಡಿದ್ದ 
ಅಭ್ಯರ್ಥಿಯ ಸಂದರ್ಭದಲ್ಲಿ ಅಂಥ ಹುದ್ದೆಯನ್ನು ಆತನು ಧಾರಣೆ ಮಾಡಿರುವಷ್ಟು ಅಥವಾ ಧಾರಣೆ ಮಾಡಿದಷ್ಟು ವರ್ಷಗಳು ಅಥವಾ ಐದು 
ವರ್ಷಗಳು ಇವುಗಳಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು. 
ಡಿ) ಅಭ್ಯರ್ಥಿ ವಿಧವೆಯಾಗಿರುವ ಸಂದರ್ಭದಲ್ಲಿ ಹತ್ತು ವರ್ಷಗಳು. 
ಇ) ಜೀತ ಕಾರ್ಮಿಕವಾಗಿದ್ದ ಅಭ್ಯರ್ಥಿಯ ಸ೦ದರ್ಭದಲ್ಲಿ ಹತ್ತು ವರ್ಷಗಳು. 
ಎಫ್‌) ಮಾಜಿ ಸೈನಿಕರು ಅಭ್ಯರ್ಥಿಯು ಮಾಜಿ ಸೈನಿಕನಾಗಿದ್ದಲ್ಲಿ ಅವರು ಸಶಸ್ತ್ರ ದಳದಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರುವರೊ ಅಷ್ಟು 
ವರ್ಷಗಳಿಗೆ ಮೂರು ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳಾಗುವುದೋ ಅಷ್ಟು ವರ್ಷಗಳು. 

ಅ) ಮಾಜಿ ಸೈನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ನೌಕಾದಳ ಮತ್ತು ವಾಯುದಳದಲ್ಲಿ ಯಾವುದೇ ಶ್ರೇಣಿಯಲ್ಲಿ (ಯೋಧ 
ಅಥವಾ ಯೋಧನಾಗಿಲ್ಲದೆ) ಸೇವೆ ಸಲ್ಲಿಸಿದ ವ್ಯಕ್ತಿ ಎಂದು ಅರ್ಥ. ಅಂದರೆ ಡಿಫೆನ್ಸ್‌, ಸೆಕ್ಯೂರಿಟಿಕೋರ್‌, ಜನರಲ್‌ ರಿಸರ್ವ್‌ 
ಇಂಜಿನೀಯರಿಂಗ್‌ ಫೋರ್ಸ್‌, ಲೋಕ ಸಹಾಯಕ ಸೇನಾ ಮತ್ತು ಪ್ಕಾರಾ ಮಿಲಿಟರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಸೇರ್ಪಡೆಯಾಗುವುದಿಲ್ಲ. 
ಮತ್ತು (ಬಿ) ಕೇಂದ್ರ ಸಶಸ್ತ್ರ ದಳಗಳಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ ಹೊಂದಿದ ವ್ಯಕ್ತಿಗಳ 
ಕುಟುಂಬದವರು (ಸಂದರ್ಭಾನುಸಾರ ಹೆ೦ಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು ಮಲ ಮಕ್ಕಳು) ಮಾಜಿ ಸೈನಿಕ ಮೀಸಲಾತಿಗೆ 
ಅರ್ಹರಾಗಿರುತ್ತಾರೆ. ಆದರೆ ಅಂತಹವರುಗಳಿಗೆ ವಯೋಮಿತಿ ಸಡಲಿಕೆಯನ್ನು ನೀಡಲಾಗುವುದಿಲ್ಲ. 

ಆ) ಅಂತಹ ಸೇನೆಯಿಂದ ನಿವೃತ್ತಿ ಹೊಂದಿದ ನ೦ತರ ನಿವೃತ್ತಿ ವೇತನ ಪಡೆಯುತ್ತಿರುವ ಅಥವಾ 


೧೨೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೩, ೨೦೧೨ ಭಾಗ - ೫ 





ಇ) 


ಈ) 


ಉ) 


ಸೈನಿಕ ಸೇವೆಯಿಂದ ಉಂಟಾದ ವೈದ್ಯಕೀಯ ಕಾರಣಗಳು ಅಥವಾ ಆತನ ನಿಯಂತ್ರಣ ಮೀರಿದ ಪರಿಸ್ಥಿತಿಗಳ ಮೇಲೆ ಅಂಥ ಸೇವೆಯಿಂದ 
ಬಿಡುಗಡೆ ಮಾಡಿರುವ ಮತ್ತು ವೈದ್ಯಕೀಯ ಅಥವಾ ಇತರ ಅಸಮರ್ಥತಾ ನಿವೃತ್ತಿ ವೇತನವನ್ನು ನೀಡಲಾಗಿರುವ ವ್ಯಕ್ತಿಯನ್ನು ಅಥವಾ 


ಆತನ ವೈಯಕ್ತಿಕ ಕೋರಿಕೆಯ ಮೇಲಲ್ಲದೆ ಸಿಬ್ಬಂದಿ ಸಂಖ್ಯೆ ಕಡಿತದ ಪ್ರತಿಫಲವಾಗಿ ಅಂಥ ಸೇವೆಯಿಂದ ಆತನನ್ನು ಬಿಡುಗಡೆಗೊಳಿಸಿರುವ 
ವ್ಯಕ್ತಿಯನ್ನು ಅಥವಾ 


ಆತನ ವೈಯಕ್ತಿಕ ಕೋರಿಕೆ ಮೇಲಲ್ಲದೆ ಅಥವಾ ದುರ್ವರ್ತನೆ ಅಥವಾ ಅದಕ್ಷತೆಯ ಕಾರಣದಿಂದಾಗಿ ವಜಾಗೊಳಿಸುವ ಅಥವಾ 
ತೆಗೆದುಹಾಕುವ ಮೂಲಕವಲ್ಲದೆ, ಅನ್ಯತಾ ನಿಯೋಜಿಸಲಾದ ನಿರ್ಧಿಷ್ಟ ಅವಧಿ ಮುಕ್ತಾಯವಾದ ತರುವಾಯ ಅಂಥ ಸೇವೆಯಿಂದ 
ಬಿಡುಗಡೆಗೊಳಿಸಿರುವ ಮತ್ತು ಉಪದಾನ ನೀಡಿರುವ ವ್ಯಕ್ತಿಯನ್ನು ಮತ್ತು ಗ್ರಾಚುಟಿ ಪಡೆಯುತ್ತಿರುವ ವ್ಯಕ್ತಿ ಮತ್ತು ಪ್ರಾದೇಶಿಕ ಸೇನೆಯ 
ಮುಂದಿನ ಪ್ರವರ್ಗಗಳ ಸಿಬ್ಬಂದಿ ಎಂದರೆ. 


1. ನಿರಂತರ ಸಂಚಿತೆ ಸೇವೆ ಸ೦ಬ೦ಧಿಸಿದ ನಿವೃತ್ತಿ ವೇತನದಾರ 
2... ಸೈನಿಕ ಸೇವೆಯ ಕಾರಣದಿಂದ ಅ೦ಗವಿಕಲರಾದ ವ್ಯಕ್ತಿಗಳನ್ನು ಮತ್ತು 
3... ಶೌರ್ಯ ಪ್ರಶಸ್ತಿ ವಿಜೇತರು - ಒಳಗೊಳ್ಳುತ್ತದೆ. 

ಜಿ) ಸರ್ಕಾರಿ ನೌಕರ ಃ 


ಅಭ್ಯರ್ಥಿಯು ಕರ್ನಾಟಕ ರಾಜ್ಯ ಸರ್ಕಾರದ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ 
ಅಧಿನಿಯಮದ ಮೂಲಕ ಸ್ಥಾಪನೆಯಾದ ಅಥವಾ ರಾಜ್ಯ ಅಧಿನಿಯಮದ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಗೊ೦ಡು 
ಕರ್ನಾಟಕ ರಾಜ್ಯ ಸರ್ಕಾರದ ಸ್ವಾಮ್ಯ ಅಥವಾ ನಿಯಂತ್ರಣದಲ್ಲಿರುವ ನಿಗಮದಲ್ಲಿ ಹುದ್ದೆ ಹೊಂದಿರುವ ಅಥವಾ ಹಿಂದೆ ಹೊಂದಿದ್ದಲ್ಲಿ ಗರಿಷ್ಟ 
ವಯೋಮಿತಿಯನ್ನು ಅವನು/ಅವಳು ಎಷ್ಟು ವರ್ಷಗಳ ಅವಧಿಗೆ ಆ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿರುವರೋ ಅಥವಾ ಹಿಂದೆ ಸಲ್ಲಿಸಿದ್ದರೂ 


ಅಷ್ಟು ವರ್ಷಗಳು ಅಥವಾ 10 ವರ್ಷಗಳ ಅವಧಿ ಅದರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು. 
ಹೆಚ್‌) ಅಂಗವಿಕಲ ಅಭ್ಯರ್ಥಿಗಳು ಶ್ಯ 


ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು-1977 ರ ನಿಯಮ 9(1-ಎ) ರ ಅನ್ವಯ ರಾಜ್ಯ ಸಿವಿಲ್‌ ಸೇವೆಯಲ್ಲಿನ 
ಗ್ರೂಪ್‌-ಸಿ ಹುದ್ದೆಗಳ ನೇರ ನೇಮಕಾತಿಯಲ್ಲಿ ಅಂಗವಿಕಲರಿಗೆ ಶೇ. 5 ರಷ್ಟು ಸಮತಳ ಮೀಸಲಾತಿ ಕಲ್ಪಿಸಲಾಗಿದೆ. ಸರ್ಕಾರದ ಆದೇಶ 
ಸಂಖ್ಯೆ: ಡಿಪಿಎಆರ್‌.52.ಎಸ್‌ಆರ್‌ಆರ್‌.59, ದಿನಾ೦ಕ: 29/11/2002 ರಂತೆ ಮೀಸಲಾತಿ ನೀಡಲಾಗುವುದು. ಸರ್ಕಾರದ ಅಧಿಕೃತ ಜ್ಞಾಪನ 
ಸಂಖ್ಯೆ: ಸಿಆಸುಎ.115.ಸೆನೆನಿ.2005, ದಿನಾಂಕ: 19/1/2005 ರಲ್ಲಿ ನಿಗಧಿಪಡಿಸಿರುವ ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ ಸಂಬಂಧಪಟ್ಟ 
ಜಿಲ್ಲಾಮಟ್ಟದ ವೈದ್ಯಕೀಯ ಮಂಡಳಿಯು ನೀಡುವ ಮೂಲ ಪ್ರಮಾಣ ಪತ್ರವನ್ನು ಹಾಗೂ ದೃಢೀಕೃತ ಪ್ರತಿಯನ್ನು ಮೂಲ ದಾಖಲಾತಿ 
ಪರಿಶೀಲನಾ ಸಮಯದಲ್ಲಿ ಸಲ್ಲಿಸಬೇಕು. ಬೇರೆ. ಯಾವುದೇ ನಮೂನೆಗಳಲ್ಲಿ ಪಡೆಯಲಾಗಿರುವ ಪ್ರಮಾಣ ಪತ್ರಗಳನ್ನು 
ಪರಿಗಣಿಸಲಾಗುವುದಿಲ್ಲ. ಸರ್ಕಾರದ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌.52.ಎಸ್‌ಆರ್‌ಆರ್‌.99, ದಿನಾಂಕ: 29/1/2002 ಮತ್ತು ತಿದ್ದುಪಡಿ 
ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌.54.ಎಸ್‌ಆರ್‌ಆರ್‌.2012, ದಿನಾಂಕ: 23/06/2012 ರ ರೀತ್ಯಾ ಗ್ರಾಮಲೆಕ್ಕಿಗರ ಹುದ್ದೆಗಳಲ್ಲಿ ಅಂಗವಿಕಲರ 
ಮೀಸಲಾತಿಯನ್ನು ಈ ಕೆಳಕಂಡ ವರ್ಗಗಳಿಗೆ ಮಾತ್ರ ಕಲ್ಪಿಸಲಾಗಿದೆ. 


1. ಕುಷ್ಟ ರೋಗದಿಂದ ಗುಣಮುಖರಾದವರು (್ಲ.90/09/ ೦೬/60) 

೩. ಶ್ರವಣ ದೋಷವುಳ್ಳವರು (೧168/00 1೧77081160) 

3 ದೈಹಿಕ ಅಂಗವಿಕಲರು (್ಲ00017010/ 61580॥/0/) 

4. ಮಾನಸಿಕ ಅಸ್ಪತ್ಥತೆ (1/೦7181/ 1) 

ಈ ಮೇಲಿನ ಅಂಗವಿಕಲರು ಹೊರತುಪಡಿಸಿ ಇತರೆ ಅಂಗವಿಕಲತೆಯುಳ್ಳ ಅಭ್ಯರ್ಥಿಗಳು ಗ್ರಾಮಲೆಕ್ಕಿಗರ ಹುದ್ದೆಗೆ ಅರ್ಜಿ ಸಲ್ಲಿಸಲು 


"್ರ? 
ಅರ್ಹರಿರುವುದಿಲ್ಲ ಹಾಗೂ ಈ ವರ್ಗದ ಅಂಗವಿಕಲ ಅಭ್ಯರ್ಥಿಗಳು ಗ್ರಾಮಲೆಕ್ಕಾಧಿಕಾರಿಗಳ ಹುದ್ದೆಯಲ್ಲಿ ಕಾರ್ಯ ನಿರ್ವಹಿಸುವ ಕನಿಷ್ಟ 


"್‌ 
ಸಾಮರ್ಥ್ಯ ಹೊಂದಿರಬೇಕಾಗಿರುತ್ತದೆ. 
ಜಾತಿ/ಮೀಸಲಾತಿ ಪ್ರಮಾಣ ಪತ್ರಗಳು: 


ಜಾತಿ ಮೀಸಲಾತಿ ಕೋರಬಯಸುವ ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳು ನಮೂನೆ-ಡಿ ರಲ್ಲಿ, ಪ್ರವರ್ಗ-1, ಅಭ್ಯರ್ಥಿಗಳು 


ನಮೂನೆ-ಇ ನಲ್ಲಿ ಹಾಗೂ 2ಎ, 2ಬಿ, 3ಎ, 3ಬಿ ಅಭ್ಯರ್ಥಿಗಳು ನಮೂನೆ-ಎಫ್‌ ನಲ್ಲಿ ಸಂಬಂಧಿತ ತಹಶೀಲ್ದಾರ್‌ರವರಿ೦ಂದ ಪ್ರಮಾಣ ಪತ್ರವನ್ನು 


ಗಜ 


ಪಡೆದಿರಬೇಕು. ಈ ಪ್ರಮಾಣ ಪತ್ರವು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿರುವ ಕೊನೆಯ ದಿನಾಂಕದೊಳೆಗೆ ಪಡೆದಿರಬೇಕು/ 
ಚಾಲ್ತಿಯಲ್ಲಿರಬೇಕು, ನಂತರ ಪಡೆದ ಪ್ರಮಾಣ ಪತ್ರಗಳನ್ನು ಪರಿಗಣಿಸುವುದಿಲ್ಲ. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೩, ೨೦೧೨ ೧೨೯ 





7... ಯೋಜನೆ ನಿರಾಶ್ರಿತರಾದ ಕುಟುಂಬದ ಅಭ್ಯರ್ಥಿಗಳು $ 


ಯೋಜನೆಗಳಿಂದ ನಿರ್ವಸಿತರಾದ ಕುಟುಂಬದ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳನ್ನು ಕೋರುವ ಅಭ್ಯರ್ಥಿಗಳು ಸಂಬಂಧಿಸಿದ 
ತಹಶೀಲ್ದಾರ್‌ ರವರಿಂದ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌.23.ಎಸ್‌ಆರ್‌ಆರ್‌.99, ದಿನಾಂಕ; 23/1/2000 ರನ್ವಯ ಈ 
ಮೀಸಲಾತಿಯಡಿಯಲ್ಲಿ ಸ್ರೈಮು ಮಾಡುವ ಅಭ್ಯರ್ಥಿಗಳು ಸರ್ಕಾರದ ಆದೇಶದ ಸಂಖ್ಯೆ: ಸಿಆಸುಇ.44.ಸೆಸೇನಿ.2001, ದಿನಾಂಕ: 27/07/2001 ರಲ್ಲಿ 
ತಿಳಿಸಿರುವಂತೆ ನಿಗಧಿತ ನಮೂನೆಯಲ್ಲಿ ಸಲ್ಲಿಸತಕ್ಕದ್ದು. 


ಣಾ ಸ್‌ು 


8. ಮಾಜಿ ಸೈನಿಕರ ಕುಟುಂಬದ ಅಭ್ಯರ್ಥಿಗಳು | 


೧೧ ಎಂ ೧೧೨ 


ಮಾಜಿ ಸೈನಿಕರು ಎನ್ನುವ ಬಗ್ಗೆ ಅಥವಾ ಭಾರತ ದೇಶದ ಒಕ್ಕೂಟದ ಸಶಸ್ತ್ರ ದಳದಲ್ಲಿ ಸೇವೆ ಸಲ್ಲಿಸುತ್ತಿರುವಾಗ ಕೊಲ್ಲಲ್ಪಟ್ಟ ಅಥವಾ 
ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿಗಳ ಕುಟುಂಬದ ಸದಸ್ಕರು ಎ೦ಬ ಬಗ್ಗೆ ಸಕ್ಷಮ ಮಿಲಿಟರಿ ಅಧಿಕಾರಿಗಳಿಂದ/ಸಕ್ಷಮ ಪ್ರಾಧಿಕಾರದಿ೦ದ ಪ್ರಮಾಣ 
ಪತ್ರವನ್ನು ಪಡೆದಿರಬೇಕು. 


9. ಗ್ರಾಮೀಣ ಅಭ್ಯರ್ಥಿಗಳು ಶಿ 


ಗ್ರಾಮೀಣ ಅಭ್ಯರ್ಥಿ ಎಂದರೆ ಒಂದು ಹುದ್ದೆಗಾಗಿ ನಿಯಮಿಸಲಾದ ಅರ್ಹತಾ ಪರೀಕ್ಷೆಯು ಎಸ್‌.ಎಸ್‌.ಎಲ್‌.ಸಿ. ಅಥವಾ ಉನ್ನತ 
ಪರೀಕ್ಷೆಯಾಗಿದ್ದಲ್ಲಿ 1ನೇ ತರಗತಿಯಿ೦ದ 10ನೇ ತರಗತಿವರೆಗೆ ಗ್ರಾಮಾ೦ತರ ಪ್ರದೇಶದಲ್ಲಿ ವ್ಯಾಸಂಗ ಮಾಡಿದ ಬಗ್ಗೆ ವ್ಯಾಸಂಗದ ಪ್ರಮಾಣ 
ಪತ್ರವನ್ನು ಸಂಬ೦ಧಪಟ್ಟ ಪ್ರಾಧಿಕಾರಿಯಿಂದ ಪಡೆದು ಲಗತ್ತಿಸತಕ್ಕದ್ದು. ಗ್ರಾಮೀಣ ಮೀಸಲಾತಿಗೆ ಒಳಪಡುವ ಪ್ರದೇಶಗಳಲ್ಲಿ ವ್ಯಾಸಂಗ ಮಾಡಿ 
ಉತ್ತೀರ್ಣರಾಗಿರುವವರು ಈ ಮೀಸಲಾತಿಯನ್ನು ಪಡೆಯಲು ಅರ್ಹರು. ಗ್ರಾಮೀಣ ಅಭ್ಯರ್ಥಿಗಳಿಗೆಂದು ಮೀಸಲಿರಿಸಿದ ಹುದ್ದೆಗಳನ್ನು 
ಸೈಮು ಮಾಡುವ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳು ನಮೂನೆ-2 ರಲ್ಲಿ ಪ್ರಮಾಣ ಪತ್ರವಲ್ಲದೆ ಮೇಲುಸ್ಥರಕ್ಕೆ ಸೇರಿಲ್ಲದಿರುವ ಬಗ್ಗೆ 
ನಮೂನೆ-1 ರಲ್ಲಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಸಂಬಂಧಿತ ತಹಶೀಲ್ದಾರ್‌ರವರಿ೦ಂದ ಪಡೆದು ಅದರ ಒಂದೊಂದು ಪೋಟೋ 
ಪ್ರತಿಗಳನ್ನು ಇಟ್ಟುಕೊಂಡಿರಬೇಕು. 


ಅಂತೆಯೇ ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ-೬ ಪ್ರವರ್ಗ-2ಎ, 2ಬಿ, 3ಎ, 3ಬಿ 
ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು ಕಡ್ಡಾಯವಾಗಿ ಗ್ರಾಮೀಣ ಮೀಸಲಾತಿಯ ಪ್ರಮಾಣ ಪತ್ರವು ನಮೂನೆ-2 ರಲ್ಲಿ ನಿಗಧಿತ 
ಪ್ರಾಧಿಕಾರಿಗಳಿಂದ ಪಡೆದು ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಯವರಿಂದ ಮೇಲುರುಜು ಮತ್ತು ಮೊಹರು ಮಾಡಿಸಿಕೊಂಡಿರತಕ್ಕದ್ದು. 


10. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು : 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌.71.ಎಸ್‌ಆರ್‌ಆರ್‌.2001, ದಿನಾಂಕ: 24/10/2002 ರಲ್ಲಿ ಹೊರಡಿಸಿದ ಕರ್ನಾಟಕ 
ಸರ್ಕಾರಿ ಸೆವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು-1977 ರ ನಿಯಮ (9)(0(ಸಿ) ರನ್ವಯ ಅಭ್ಯರ್ಥಿಯು 1 ರಿಂದ 10ನೇ 
ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುತ್ತಾರೆ ಎನ್ನುವ ಬಗ್ಗೆ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಹಾಗೂ 
ಮೊಹರು ಪಡೆದ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳತಕ್ಕದ್ದು. 


11. ಅರ್ಹತಾ ಷರತ್ತುಗಳು : 
ಅ) ಅರ್ಜಿದಾರರು ಭಾರತೀಯ ನಾಗರೀಕನಾಗಿರತಕ್ಕದ್ದು. 


ಆ) ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಮತ್ತು ಅವರ ನೇಮಕಾತಿಯ ಕರ್ತವ್ಯಗಳ ದಕ್ಷ ನಿರ್ವಹಣೆಗೆ 
ಆತಂಕವನ್ನುಂಟುಮಾಡುವ ಸಂಭವ ಇರುವ ಯಾವುದೇ ದೈಹಿಕ ನ್ಯೂನತೆಯಿ೦ದ ಮುಕ್ತರಾಗಿರಬೇಕು. 


ಇ) ದೈಹಿಕವಾಗಿ/ಮಾನಸಿಕವಾಗಿ ಅನರ್ಹರಾಗಿದ್ದಾರೆಂಬುದಾಗಿ ವೈದ್ಯಕೀಯ ಮ೦ಡಳಿಯ ವರದಿಯ ಮೇಲೆ ಅಭ್ಯರ್ಥಿ ಹುದ್ದೆಗೆ ಅನರ್ಹರೆಂಬುದಾಗಿ 
ತಿರಸ್ಕರಿಸುವ ಪೂರ್ಣ ವಿವೇಚನೆಯನ್ನು ರಾಜ್ಯ ಸರ್ಕಾರವು ಕಾಯ್ದಿರಿಸಿಕೊ೦ಡಿದೆ ಮತ್ತು ಸರ್ಕಾರದ ವಿವೇಚನೆಯು ಯಾವುದೇ ವಿಧದಲ್ಲೂ 
ಈ ನಿಯಮಗಳ ಮೂಲಕ ಸೀಮಿತವಾಗಿರುವುದಿಲ್ಲ. 


12. ಪ್ರಮುಖವಾದ ಸೂಚನೆಗಳು ಃ 


ಅಭ್ಯರ್ಥಿಗಳು ಕೆಳಕಂಡ ಪ್ರಮಾಣ ಪತ್ರಗಳನ್ನು ಮೂಲ ದಾಖಲಾತಿ ಪರಿಶೀಲನಾ ಸಮಯದಲ್ಲಿ ಸಲ್ಲಿಸಬೇಕು. 
* ಹುದ್ದೆಗೆ ನಿಗಧಿಪಡಿಸಲಾದ ವಿದ್ಯಾರ್ಹತೆಯ ಅಂಕಪಟ್ಟ ಪ್ರಮಾಣ ಪತ್ರ ಮತ್ತು ಕಂಪ್ಯೂಟರ್‌ ಜ್ಞಾನದ ಬಗ್ಗೆ ದಾಖಲೆ. 
* ಜನ್ಮ ದಿನಾಂಕವನ್ನು ನಮೂದಿಸಿರುವ ಎಸ್‌.ಎಸ್‌.ಎಲ್‌.ಸಿ. ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣ ಪತ್ರ. 


*. ಸೈನಿಕ ಸೇವೆಯಿಂದ ಬಿಡುಗಡೆಯಾದ/ ಮುಕ್ತಿ ಹೊಂದಿದ ಬಗೆಗಿನ ಪ್ರಮಾಣ ಪತ್ರ (ಮೀಸಲಾತಿ ಕೋರಿದ್ದಲ್ಲಿ) 





೧೨೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೩, ೨೦೧೨ ಭಾಗ-೫ 

* ಪರಿಶಿಪ್ಪ ಜಾತಿ/ಪರಿಶಿಷ್ಟ ಪಂಗಡ, ಪ್ರವರ್ಗ-1, ಪ್ರವರ್ಗ-2, 2ಬಿ, 3ಎ, 3ಬಿ ಮೀಸಲಾತಿಯ ಪ್ರಮಾಣ ಪತ್ರಗಳು (ಮೀಸಲಾತಿ 
ಕೋರಿದ್ದಲ್ಲಿ) 
* ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ ನಮೂನೆ-! ಮತ್ತು 2 ರಲ್ಲಿ (ಮೀಸಲಾತಿ ಕೋರಿದ್ದಲ್ಲಿ 
* ನನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರ (ಮೀಸಲಾತಿ ಕೋರಿದ್ದಲ್ಲಿ) 
೪. ಯೋಜನೆಗಳಿಂದ ನಿರಾಶ್ರಿತರಾದ ಬಗ್ಗೆ ಪ್ರಮಾಣ ಪತ್ರ (ಮೀಸಲಾತಿ ಕೋರಿದ್ದಲ್ಲಿ 
* ವಿಧವೆಯಾಗಿದ್ದಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಪ್ರಮಾಣ ಪತ್ರ 
* ಅಂಗವಿಕಲ ಮೀಸಲಾತಿ ಪ್ರಮಾಣ ಪತ್ರ (ಮೀಸಲಾತಿ ಕೋರಿದ್ದಲ್ಲಿ 
13. ದುರ್ನಡತೆ : 


ಒಬ್ಬ ಅಭ್ಯರ್ಥಿಯು ನಕಲಿ ವ್ಯಕ್ತಿಯಾಗಿರುವನೆ೦ಂದು ಅಥವಾ ಖೋಟಾ ದಸ್ತಾವೇಜು ಅಥವಾ ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು 


ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು ಅಥವಾ ವಾಸ್ತವಿಕ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ ಅವರ 
ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು ಅನುಸರಿಸಿರುವುದು ಕಂಡು ಬಂದಲ್ಲಿ ಅವನು/ಅವಳು 
ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದಲ್ಲದೆ, ಹುದ್ದೆಯ ಆಯ್ಕೆಯಿ೦ದ ಅಭ್ಯರ್ಥಿತ್ಚವನ್ನು ರದ್ದುಪಡಿಸಲಾಗುವುದು. 


ಗ 


14. ಇತರೆ ಸೂಚನೆಗಳು 


1, 


2 


10. 


11, 


ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಜ್ಞಾನದ ಅರಿವು ಅವಶ್ಯಕತೆ ಕಡ್ಡಾಯವಾಗಿರುತ್ತದೆ. 


ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವ ಮುನ್ನ ಯಾವುದೇ ಸಂದರ್ಭದಲ್ಲಿ ಹುದ್ದೆಗಳ ಸಂಖ್ಯೆಯನ್ನು ಹೆಚ್ಚು ಮಾಡುವ/ಡಿತಗೊಳಿಸುವ 
ಅಥವಾ ನಿಯಮಾನುಸಾರ ಅಗತ್ಯವಾದ ಯಾವುದೇ ಹೆಚ್ಚುವರಿ ಷರತ್ತುಗಳನ್ನು ವಿಧಿಸುವ ಅಥವಾ ಸಡಿಲಗೊಳಿಸುವ ಅಧಿಕಾರ ಹಾಗೂ 
ಯಾವುದೇ ಕಾರಣ ನೀಡದೆ ನೇಮಕಾತಿ ಪ್ರಕ್ರಿಯೆಯನ್ನು ರದ್ದುಪಡಿಸುವ ಅಧಿಕಾರ ಜಿಲ್ಲಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆ ರವರು 
ಕಾಯ್ದಿರಿಸಿಕೊಂಡಿರುತ್ತಾರೆ. 


ಸರ್ಕಾರಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಅಭ್ಯರ್ಥಿಗಳು ಅರ್ಜಿಯನ್ನು ಇಲಾಖಾ ಮುಖ್ಯಸ್ಥರ ಅನುಮತಿ ಪಡೆದು ಸಲ್ಲಿಸುವುದು. 


ಮೀಸಲಾತಿಯಡಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಜಾತಿ ಪ್ರಮಾಣ ಪತ್ರದ ಬಗ್ಗೆ ಜಿಲ್ಲಾಧಿಕಾರಿಗಳು (ಅಧ್ಯಕ್ಷರು, ಜಾತಿ ಮತ್ತು ಅದಾಯ 
ಪರಿಶೀಲನಾ ಸಮಿತಿ) ರವರಿ೦ದ ಸಿಂಧುತ್ವ ಪ್ರಮಾಣ ಪತ್ರ ಪಡೆದ ನ೦ತರ ನೇಮಕಾತಿ ಆದೇಶ ನೀಡಲಾಗುವುದು. 
ನೇಮಕಾತಿ ಬಗ್ಗೆ. ಅಂತಿಮ ತೀರ್ಮಾನವನ್ನು ನೇಮಕಾತಿ ಪ್ರಾಧಿಕಾರಿಯಾದ ಜಿಲ್ಲಾಧಿಕಾರಿಗಳು, ಚಿಕ್ಕಬಳ್ಳಾಪುರ ರವರು 


ಕಾಯ್ದಿರಿಸಿಕೊಂಡಿರುತ್ತಾರೆ. 


ಕಾಲೇಜಿನ ಪ್ರಾಂಶುಪಾಲರಿಂದ ಪಡೆದ ಒಂದು ನಡತೆ ಪ್ರಮಾಣ ಪತ್ರ ಹಾಗೂ ಸ್ಥಳೀಯ ಇಬ್ಬರು ಗಣ್ಯ ವ್ಯಕ್ತಿಗಳಿ೦ದ ಪಡೆದ 6 
ತಿ೦ಗಳೊಳಗಿನ ಇತ್ತಿಚಿನ ನಡತೆ ಪ್ರಮಾಣ ಪತ್ರ ಲಗತ್ತಿಸಬೇಕು. 


ಅಭ್ಯರ್ಥಿಗಳು ಆನ್‌ಲೈನ್‌ನಲ್ಲಿ ಪಡೆದ %0(೧0೫/96097769೧£ ಹಾಗೂ ೦೧೩೩೧ ನ್ನು ಬ್ಯಾಂಕ್‌ನಲ್ಲಿ ಪಾವತಿಸಿದ ನಂತರ ಅಭ್ಯರ್ಥಿಯ ಪ್ರತಿಯನ್ನು 
ಮಡಚುವುದಾಗಲೀ, ಹರಿಯುವುದಾಗಲೀ ಮಾಡದೇ ಹಾಳಾಗದಂತೆ ಎಚ್ಚರವಹಿಸತಕ್ಕದ್ದು. 


ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅವರ ನೇಮಕಾತಿ ಪ್ರಾಧಿಕಾರದಿಂದ ನಿರಾಕ್ಷೇಪಣಾ ಪತ್ರವನ್ನು (10 ೦/0]60100 ೦91/1089) ಪಡೆದು ಮೂಲ 


ದಾಖಲಾತಿಗಳ ಪರಿಶೀಲನಾ ಸಮಯದಲ್ಲಿ ಸಲ್ಲಿಸಬೇಕು. 
ನೇಮಕಾತಿ ಬಗ್ಗೆ ಅಂತಿಮ ತೀರ್ಮಾನವನ್ನು ನೇಮಕಾತಿ ಪ್ರಾಧಿಕಾರದ ಅಧ್ಯಕ್ಷರಾದ ಜಿಲ್ಲಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ 
ಇವರು ಕಾಯ್ದಿರಿಸಿಕೊಂಡಿರುತ್ತಾರೆ. 


ಕರ್ನಾಟಕ ಜನರಲ್‌ ಸರ್ವೀಸ್‌ (೧9/6706 5೬0-01618190) (೦೩೮16 & ೧9014171601) (ತಿದ್ದುಪಡಿ) ನಿಯಮಗಳು-2008 ಮತ್ತು 
ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು-1977 ರ ಪಕಾರ ಅಭ್ಯರ್ಥಿಯನ್ನು ಅವರು ಪಿ.ಯು.ಸಿ. ಅಥವಾ 
ಸಿಬಿಎಸ್‌ಸಿ. ಅಥವಾ ಐಸಿಎಸ್‌ಇ ನಡೆಸುವ 12ನೇ ತರಗತಿ ಪರೀಕ್ಷೆಯಲ್ಲಿ ಪಡೆದ ಅ೦ಕಗಳ (0೧ 176110 ಮತ್ತು ಮೀಸಲಾತಿ ಆಧಾರದ 


ಮೇಲೆ ಮಾತ್ರ ಆಯ್ಕೆ ಮಾಡಲಾಗುವುದು. 


ನೇಮಕಾತಿಯು ಸಂಪೂರ್ಣವಾಗಿ ಮೆರಿಟ್‌ ಮತ್ತು ಮೀಸಲಾತಿ ನಿಯಮಗಳನ್ವಯ ಮಾತ್ರವೇ ನಡೆಯುತ್ತದೆ. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೩, ೨೦೧೨ ೧೨೩೧ 





12. 15 ಅನುಪಾತದಲ್ಲಿ 8/0/60೧೩ ಪಟ್ಟಿ ಪ್ರಕಟಿಸಲಾಗುವುದು ಹಾಗೂ ಅಭ್ಯರ್ಥಿಯ ಹೆಸರು 80510೧8 16! ನಲ್ಲಿ ನಮೂದಿಸಿದ ಮಾತ್ರಕ್ಕೆ 


ಅವರ ಆಯ್ಕೆ ಅಂತಿಮವಾಗಿದೆ ಎಂದು ಭಾವಿಸತಕ್ಕದ್ದಲ್ಲ. ಆಯ್ಕೆಯ ಸಂಬಂಧವಾಗಿ ಈ ಕಛೇರಿಯೊಂದಿಗೆ ಯಾವುದೇ ಪತ್ರ ವ್ಯವಹಾರ 
ನಡೆಸಲು ಅವಕಾಶ ಇರುವುದಿಲ್ಲ. 


ಡಾ| ಎನ್‌.ಮಂಜುಳ, ಭಾ.ಆ.ಸೇ., 
ಅಧ್ಯಕ್ಷರು 
ಗ್ರಾಮಲೆಕ್ಕಿಗರ ನೇಮಕಾತಿ ಮತ್ತು ಆಯ್ಕೆ ಪ್ರಾಧಿಕಾರ 
ಹಾಗೂ ಜಿಲ್ಲಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆ. 


ಪಿ.ಆರ್‌. 130 


೦೯೯೦5 ೦ನ 7ಗ6 ೧೯೦15೦1೧೧೧ ೦೮11ನ೧ಗ/., 1101 ೦೦೮೧7 ೦ಗ ಓಗ೧/[1೧7ಗಿ (ಗಿ, 
1101 ೮೦೦೧7 8011011105, 84110110೦೧6 560001. 


[1೦71೯1೦4110 11೦. 10೦. 35/2005 (ಗ೦೯) 04715೧ 07.08.2012 


೧5೦೧೮1711೯117 ೦೯ ೦6110106765 7೦ 7ಗ6 ೧೦575 ೦೯ ಗ48೧01/ಗಿ ೧೯ ೯11೦॥೯ ೧ ಸಿ10 
5೦೯1೪/ಗ೧೯ 7೯೮೦೧110141. 


ಓಗಿ571 ೧0ಗಿ7೯ ೯೦೧ ೧೯೦೯/೧7 ೦೯ ಗಿ೧೧೬|1೦/1711೦115: 07.09.2012 (5.00 ೧.11.) 


ಗಿ0010810/5 1೧ 17 0195010606 01010/778೩ ೩೦0೮6/7೮೮೦ 767610 ೩/೮ 171/1100 1017 176 ೦೩7೦1೦೩195, ॥/೧೦ ೩/6 ೦೩/11೦೮ ೩5 ೦೧ 176 1891 


6819 1166 101 (90610! ೦1 ೩001೦೩0೦1೧5 10/ /90/ಟ1[7760/ 10 0೦ ೦5! ೦! (18/6/8/6 ೧017661 ೩೧೮ ೦೧೦ ೦5! ೦! 501/8196 7607/1010. 


2... 1101೧0೦6 ೦1 ಔ0೦/ಟ17707[: 5೦1೦೦1೦೧ ೦1 ೦೩೧೦1೮೩೦ ೪ 0೮ ೧8೮೮ 1೧ ೩೦೦೦/೮೩೧೦೮ ೪/7 1೧7೮ 10೧ ೮ಿ೦ಟಗೆ ೦1 (0217818೩ 50೧/09 
(೮೦೧11005 01 50೧/1096 ೩೧೮ ೧೦೦೬7901) ೧೬1೦5, 1973 85 ೫೧7೮೧೮೦೦ 1/01 1176 10 076. 


3... 111೧171177 ೦೩1111೦೩0೦೧: 





51. ೫೦. [18776 ೦1 1೧6 7೦೨! ೧೬೩1110೩1೦೧ 





ಗ್ಗ 18/0%/೩/6 ೧01700 | ೮1೩೨5 11 0.೯. 

(೯16೦1/0೧105/6160110819) ೩೧೮ (೧00/0609 01 : 

೩. [೫61/೦(/೦ 

0. ೮೦೧771155107170 01 ಓಗಿ! /1//ಗಿ1 |/ಗಿ! 

0. 711೧0 17೮ ೩೦0/ಆ ೩೧೦ ಐ೩551/ಆ ೦೦77೦೧೮೧15 ೦1 ೧೦೧1೫೦/1೧೦. 


6. '//17000/6 50/0/. 





2. 50%/೩/6 760071018೧ 8510 ಆ೮/%೬1೯1೦/7110115 


| 01896 10 8.೯. 
(160/07106/00170019/ 5016706) 
೦೧ 
| 0೮1೩95 1೧ |/.೦.ಗಿ. 

೦೧ 


| ೮1೩55 1೧ 1.50 











(೮೦೧70161 5016709/೯1601/0೧105) 








೧೨೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೩, ೨೦೧೨ ಭಾಗ - ೫ 








51. ೫೦. [18776 ೦1 1೧6 7೦೨! ೧೬೩111೦೩೦೧ 





0011101161 ೧/1 1೯1೦6110115 
(«700/0009 01: 
ಖು. !/1೧600/6 ೦.5, 
0) . ೧/೦0/೩/77/71೧70 01/.8. ೮೦/7, ಗಿಂ, 001761 ಗ5೧. 


0. 0818085656: 5೦೬ 56//6/ 2000, 50166 0೦೦೮೮೬6 














09915 ೧01೦೩0೦೧ ೦೦೧೦೨01. 





4... 50816 01 ೧)/ : ೧.11400-300-12300-350-14400-400-16800-450-19500-525-21600 
ಕ್ರ. 01896110810 0118087006: 
14೧7೧1//ಗ೧೯ ೯11೦111೯೯೧ 
1) ೮೫0೦೧/ - | (೦7೦/9) ಇ 1 ೧061 
5೦೯1//ಗ೧೯ ೯೦(1/॥೦11!11 
1) 66/8! [1011 (೦೧೮/9) ಇ 1 ೧061 
6... ೧೦೦೩೦೧: 176 9106 ೦! 10೦0೩1೦೧ 58 0೮ 1/೦ 1/ಅ೩/5, 50601 10 17ಅ 1155 09501066 1೧ 1715 00೧೩1. 
7... ಓಂ 1711: ಗಿ00108/15 17706! ೧2/೦ 8೩೩1೧7೦೦ 17೮ ೩೦ ೦! 18 ]/೦೩/5 ೩೧೦ ೧7706! ೧೦! 1೫/೦ 8೩೫೫೧7೦೦ 1೧76 ೩೦೮ 01: 
(8) 40/6೩19 1೧ 17೦ ೦೩5೮ ೦! ೩ ಐ6/50/ 01070170 1೦ ೩೧)/ ೦1 176 5076600160 0೩9165 ೦1 50660196 71065 ೦/ ೮೩16೦೦/0/-| 01 
0176/ ಔ೩೦(/೩/೮ 01೩5505. 
(0) . 38 ;/೦೩/5 1೧ 176 ೦೩5೮ ೦! ೩ 919007 06107೧0170 1೦ ೩೧)/ ೦1 176 ೮೫೫೦೦೦೧/-!1(೩) ೦/ 1(0) ೦1 11(8) ೦7 11(0) ೦1 ೦೧7೮/ 8೦೩/೮ 
0೮185565; ೩೧೮ 
(0). 35 /6೩/5 10/ 0170/5. 
8... ಓಿ00108/15 ॥/೧೦೧ ೦816೦ 10! 1716/100/ ೧75! ೩೦0೦೩ ೫ 1761 ೦/೧ 90೦೧5೦5. 
9. [೫೦ 091500 ೫/೧೦ 81೦77015 10 ೦೦೭೩೧ 977೩೧೮೦೦೮5 500001 0)/ ೩೧)/ ೧76೩/೧5 10/ 15/70/ ೦೩೧೮1೮೩1೬76 170೦೧7 ೦101815 ೦/ ೧೦೧-೦೫1೦1೩15, 5೧೩॥ 
06 6101016 10/ ೩00೦1೧17761. 
10. ಓಿ00108100೧ 106: 776 ೩೦0೦೩0೦೧ (6760110170 ೩೦01೦೫1೦೧5 0) 50೧6600106 0೩916 / 50660106 7/06 / 0೩1೦೦೦೧/-! ೩೦0೦೩೧15) 5೧೩1 


11 


(1) 


೩೦೦೦0710೩/)/ ಲಿ/೦55606 17618೧ 7೦೨೩ ೦/೮6/ 10/ ೧6. 300/- (೧೮95 7೧/6 11ಟ/೧0/606 ೦1///) 17 12/೦ಟ/ ೦1 176 ೧೦೦15೩ 50೧01೩, 100 
0೦೬೧ ೦! ((8/೧೩1೩/೩, (10೧ ೮೦೬0 81101705, 8870೩೦76 560 001. (5೦/57 ೩೧೮ 0೮೫೭೦೦೦೧/-! ೦೩೧೮1೮೫1೦5 ೩/6 90170160 10೧7 08/7761 


01169). 
!1016:- 17618೧ 7೦5[೩! 0/6೮೦/ 00೧8560 001076 17 6816 ೦1 01108100 ೦1 [1001108100 ೪/॥ ೧೦1 06 ೩೦೦೦01೦೮. 


(1) ೮೩೧7೦1೮೩1೦5 5೧0016 $50771! 1೧೮1 ೩೦01೦೩0೦೧75 ೦೦770101 1೧ ೩1 765/6015, 10091701 ೫/೧ 865100 ೦೦0165 ೦! 8೩1 1೧7೮ 1650/7071816, 
778//65 ೦೩/೮5, 61೦., 90 ೩5 10 (೦೩೦೧ 17ಅ ೦0/191೩ 6೧6/8] 1110೧ ೮೦೬/ಗ ೦1 (48/೧೩18, 1110 ೮೦೬0 8161705, 88708೦19 560 001 ೦0 
01 061016 07.09.2012 (5.00 0.೧7.) 761006 ೦೦೧1೩/೧170 176 ೩೦01೦೫೩0೦೧ 5೧0016 06 80061501000 ೩5 “ಓಿ00108000 10/ (901೬1177971 10 
176 ೦5! 01 118/00/೩/6 01796 ೦ಗಿ ಗಿ00108100ಗ 10 (901011779೧1 10 176 0೦5! 01 50101816 176071018೧”. 76 ೮೩/7೦16816 570006 
0108/1/ ೧70700೧ ೩5 10 ೪/೧೦17೦/ 6 15 ೩001/1೧70 10 07ಆ ೦8! ೦! 118/00/೩76 7017661 ೦/ 101 176 0೦5! 01 501/81 7607010180. 


ಗಿ0010810/5 (6061/66 000೦076 176 0776 50 0100 ೩/6 1೩016 10 06 1660106, 


17-56//105 ೦೩೧೮168165 508 50/71 1761 ೩೦01೦೫0೦೧೨5 17/0000 1761 ೦101೩! 5061019 50 ೩5 10 19೩೦೧ 1೧7೮ ೧೮೦1501೩ 0761, 100 


0೦೬ಗ॥ ೦1 (4817818೩, (1100 ೮೦೬ 8161705, 88708016 560 001, ೧೦! 18101 17೩/7 176 ೮819 ೩೧೮ 0/76 1460 10 (909101 0! ೩001081005. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೩, ೨೦೧೨ ೧೨೩೩ 





(111) 1! 176 1891 ೮816 11006 101 176 7909101 ೦! ೩001೦೩0೦೧೨5 800675 10 09 ೩ ಅ೦70/8/ (10168), 176 ೧೦7 ೫/೦/6170 6೩) | 0೮ 1೧೮ 189! ೮೫೦ 


10 (906101 ೦! ೩೦01೦೩॥೦೧5. 


12, ಓಿ001108000೧ 70177:- ಗಿ0010800೧ 1೧ 176 06501066 01010/771೩ 17051 0 ೩೦೦೦77॥೩/೧71೦೮ 0)/ 176 1000/70, 181/0 ೫೧10೧ 1761 


೩001081005 581 06 1೫019 10 06 16]60160/- 


(೩) 7೧/66 0೩/೩೦1೦ ೮/1(10೦8195, ೦೧೮ 110೧7 17 ೧/1/೦1೨೩ ೦! 17 0೦1೦ ೦! 1೧50110೧ 1೧ ೫/10 
6/56 ೧೩೮ 1891 5106100 ೩೧೦ 0/೦ 170೧7 ಅ5[0601801ಆ 750೧5 ೧0೦77೦1೮೦೮ ೪॥೧ ೧15 / ೧೦/ 


001909 ೦/ ಟ೧1/ಆ/910/, ೩೧೮ ೧೦! 1618106 10 ೧177 / ೧/1 1950//170 10 ೧15/70 ೦೧೩/೩೦1೦! (11೮ ೦೦0199). 


(0) 7 ೦೦01೨5 ೦! ೧78//66 ೦೩/೮ 01 5510, ೧೩॥//170 0೩1711೧810೧ 0195010606 ೩5 ೫! 51. 100.3 ೩೧೮ 
61018071 ೦೦11/1೦೩1೦5 10೦ 8000/ 1781 17೮ ೦೩೧೦1೦೮೩1೦ 005566 176 ೩೮೮1೦೧7೩। ೦೬೩1೦೩೦೧ ೩5 


77670606 1೧ 176 17೩8016 ೩೦೦೪೦. 
(0. ೫೧ ೦೦01೨5 ೦1 5510 ೦/ ೩೧) ೦17೦! 6೦೬1/೩1೦೧! 97877178110 ೦೮111೦೫೦ 17 070೦೦1 ೦1 ೮816 01 011೧. 


(6) . 7೦/5೦೧5 ೦1೩171೧0 17೦ 067011 10/ (9567/8105 ಟ೧60/ 50/57 8೧8/1 07೦೮೬೦೨ ೩ ೦೦1110೦816 1೧ 17೦ 


1077 09501066 0)/ 17 ೦೪777760 (ಆ ೦೦0199). 


(6) 70/5075 ೦1೩71೧0 176 107611 ೦1 1956೧/810೧5 ಟ೧60/ 0೩॥60೦೧/-!1/1(೩)/!1(0)/111(೩)/11(0) 5೧% 


006೬೦6 ೩ ೦೦1[10೦816 17 176 10/77 0165010606 0)/ 176 ಆಂ%೦/7/77901 (11೬6 ೦೦0195). 
(ಗಿ. 0೦೦5566 1೧7618೧ 7೦51೩। 0/೦6/ 10/ ೧9. 300/- (೧೦೦೨೨5 7೧/66 ೧6/60) ೦01/. 
(0) ಔ7೩8500ಗ 6176 01001800 58/1 0೮ ೩ಗು(೦೦ ೩ 176 50809 17 17೮ ೩೦001೦೫0೦೧. 


11010: 1೧೦೦೧701೦1೦ ೩0೦01೦೩0೦೧5 ೩16 18016 10 0ಅ 1690196 ೪/1೦! ೧0106. ಲಿ1017೩! ೦೦1110೦8165 ೩೧೮ 1650/7001815 ೧೦೦೮ ೧೦1 0 
97010560 ೫/1೧ (76 ೩0010೦8110೧, 0! 17೮% 581 0೮ 50೧71106 ೦೧// ೩1 176 176 ೦! 17107/10%/ ೩೧೮ ೦/೧// ೦೦01೨5 ೦! 176 ೦೦111೦೫೭೦5 


5 06 6೧೦10556 ೫/1೧ 176 ೩೦01೦೫0೦೧೨. 
81/0೧೦೧೧ ೦೯ 0೦1/8೯ 71೯ ೦೧1೯೯ 1057106, 
೧. (೧151114 61/7 


೧೯೦157೧೧ ೦೧೯೫೯೧೬, 


೯೦೧/1 ೦೯ ಗ೧೧॥್ರ 1೦/71೦1 ೧೦೧ ಔಣರ೯೦೧ಟ11711೯117 7೦ 7೧೯ ೧೦575 ೦ಗ ಗಡ೧೦1 ಗಿ ೧೯೮ ೯11015೮೯೮೧ / 5ಆ೦ಗ71/ಗಿ ೧೯ 
750೧11101611 11! 7೧5 1101 ೦೦ಟ೧7 ೦ನ (ಗಿ೧ಣ॥!1ಗಿ17ಗಿ ಓಗಿ, ಔಗಿ!1೦ಗಿ.೦೧೧. 


೧010 ೦೯7೧೯ ಗ೧೧೬1೦ಗ೫7 


70 
6 ೧೮೦೦150೩ ೦೮೧೦/೩1 


160 ೦೦೬/1 ೦1 (83/8123, 





5807081016. 





1. [1೩776 ೦1 176 ೩001೦೩೧! 17 11 


(1೧ 0100 19116/5) 





2. [1೩179 ೦1 ೧16/70/ 
181701/೧508೧6 








3. 50% 

















೧೨೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೩, ೨೦೧೨ ಭಾಗ-೫ 








4 ಡಿ ೩೧೮ 2816 01 81117 (೩5 ೧76೧700766 17 176 550 0 


601/8160 ೦೮110816) 





ಕ್ರ ೧೦518! ಗಿ೮೮655 
(1೧ 0100 19116/8) 
(೩) 61778/7001 ೦518! ೩೮೮/೮655 


(0) 0195001 ೦5181 ೩೮೮/೮೦55 





6. '//೦[೧೮/ 176 ೩೦01೦೩೧! 15 0765670) 6೧10106007 | 50 


(117190 17೮ 601816 ೦1. 91701011767! ೩೧೮ 170017// 














1700179. 
7. ೦೦೦೬0೩೦೧ ೦0! 7೩/೦೧15 / 6೬೩/೦1೩೧. 
8. ೧೧೩ 1೧0೦೦076 ೦1 ೧೩/೮೧15 / ೦8/61೩೧. 
9. ೩110೩೦೧ 





10. ಗಿ೮61107೩। ೧೬೩11೦೫1೦೧, 1! ೩೧)/ 





11. ೩) '//1೧೮/ 176 ಗಿ00108/೧/ 0610೧05 10 50೧6601606 
089165 / 50೧660106 7/1066 / 0೩1೦೦೦//-| / ೮೩೦೦೦೧/- 
||(೩) / (0) / 11(8) / || (0). 1 8೦, 07ಆ 58/76 57006 09 
1761081600. & ೦೦) ೦! 17೮ 0೮೮1111೦೩೭೦ 1೧ 500011 01 1೧೦ 


618/7 570016 06 ೫1೩೦೧೦೦. 





12. /0170/ 1೧೮ ೩೦01೦೩೧! 85 ೦೦೦1೦೦ 176 01950106006 166 
1೧ 1೧೮ 10/77 ೦1 |೦5[೩! ೦1೮೮/ ೩೧೮ ೪/೧೮[೧೮/ ೧6/56 ೧೩5 
60105606 176 58176. (1/೦೧110೧ 176 0೦518 ೦/೮೦/ ೧17001 


೩೧೦ 6816). 





13. '//017೦/ 17೮ ೩೦01೦೩೧! 01೫775 0೮೬೦1೩ ೦1 ೧/0)/610೩1/ 
8/701080[090/019018060 1/07 ೧/೦]6೦15. 1! 50೦ ೫/೧೦॥7೦/ 
(6100801 ೦೨1110೦81೮ 155056 0) ೦೦೧1091601! ೩ಟ॥೧೦೧ಗ0/ 15 


6010866. 








//017೦/ 1೧೮ ೩೦01೦೩೧! 15 / 0/೩5 ೩ ೧೩ಗು/ 1೦ ೩೧) ೮೧71೧೩ 

















0006601709. |! /ಅ5, 1117191 6018160 17101778100. 





| 60 ೧೮/60)/ 50197701/ ೩೧೮ 51೧05/61/ 811117 175 1೧೮ 5[8101700/1 ೧7866 ೩೧೦ 17 1೧10738100 10/೧1550 ೩೦೦% ೩16 11೬9. 5೧016 |! 
00/0%೦/ 06 10076 178! ೩೧)/ 1೧೦1771810೧ 17೧1500 07617 15 ಟ೧110ಆ 1೧ 177810ಗ೩| 0811001819, | 18೩150 1೧೩! | ೩77 1801 10 ೦171೧೩ 
05600100 ೩೧೦ | ೩೧ ೩೭5೦ ೩೦/99೫01ಅ 10 10/6900 176 0೦1೩17 10/ 010 56೧/1095 ಟ೧00/ 176 51816 ಆಂ0%(777001. 
೧(ಗ೦5 : 
0ರ1೯ : 51011ಓ70೧೯ ೦೯ 75 ೦%/11010ಗಿ7ನ. 


೧೧-131 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೩, ೨೦೧೨ ೧೨೩೫ 





ಅಧ್ಯಕ್ಷ ರು, ಆಯ್ಕೆ ಮತ್ತು ನೇರ ನೇಮಕಾತಿ ಪ್ರಾಧಿಕಾರ ಹಾಗೂ ಜಿಲ್ಲಾಧಿಕಾರಿಗಳು, ಕೊಡಗು ಜಿಲ್ಲೆ, ಮಡಿಕೇರಿ. 
ಅಧಿಸೂಚನೆ 
ಸಂಖ್ಯೆ: ಸಿಬ್ಬಂದಿ: ಸಿಆರ್‌/7/2010-11 ದಿನಾಂಕ 02-08-2012 
ಉಲ್ಲೇಖ:- (1 ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಇ 299 ಬಿಎಸ್‌ಸಿ 2006 ದಿನಾಂಕ 03-02-2009 
(2) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಇ 299 ಬಿಎಸ್‌ಸಿ 2006 ದಿನಾಂಕ 24-07-2009 
(3) ಸರ್ಕಾರದ ಪತ್ರ ಸಂಖ್ಯೆ:ಕಂಇ 04 ಬಿಎಸ್‌ಸಿ 201 ದಿನಾ೦ಕ 25-02-2011 
(4) ಸರ್ಕಾರದ ಪತ್ರ ಸಂಖ್ಯೆ:ಕಂಇ 33 ಡಿಎಸ್‌ಪಿ 20012 ದಿನಾಂಕ 05-06-2012 
ಕೊಡಗು ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಗ್ರಾಮ ಲೆಕ್ಕಿಗರ ಹುದ್ದೆಗಳನ್ನು ಹಾಗೂ ಉಲ್ಲೇಖ (4)ರ ಆದೇಶದಂತೆ ಹೊಸದಾಗಿ 


ಸ್ಥಾಪಿಸುವ ನಾಡಕಛೇರಿಗಳಿಗೆ ಸ್ಕಜಿಸಿರುವ ಗ್ರಾಮ ಲೆಕ್ಕಾಧಿಕಾರಿಗಳ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ೦1 1110 
ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. 


ಅರ್ಜಿ ನಮೂನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ ಸೈಟ್‌ ವಿಳಾಸ-100://1:00880-19೩.1081.1110.17 ನಲ್ಲಿ ಅಳವಡಿಸಲಾಗಿದೆ. ಅರ್ಜಿಗಳು 
ದಿನಾಂಕ 02-08-2012 ರಿಂದ ಸದರಿ ವೆಬ್‌ ಸೈಟ್‌ನಲ್ಲಿ ಚಾಲನೆಯಲ್ಲಿರುತ್ತದೆ. ಅರ್ಜಿಗಳನ್ನು ಆನ್‌-ಲೈನ್‌ ಮುಖಾ೦ತರ ಮಾತ್ರ ಸಲ್ಲಿಸತಕ್ಕದ್ದು. 
ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ ಮೂಲಕ ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅರ್ಜಿಗಳನ್ನು ಆನ್‌ಲೈನ್‌ನಲ್ಲಿ ದಿನಾಂಕ 31-08-2012 ರೊಳಗೆ 
ಸಲ್ಲಿಸತಕ್ಕದ್ದು. ಅರ್ಜಿ ಶುಲ್ಕವನ್ನು ಬ್ಯಾಂಕ್‌ಗೆ ಪಾವತಿ ಮಾಡಲು ಕೊನೆಯ ದಿನಾಂಕ:02-09-2012 ಆಗಿರುತ್ತದೆ. 






























































ಒಟ್ಟು 
ಕ್ರಸಂ | ಹುದ್ದೆಯ ಹೆಸರು ವಿದ್ಯಾರ್ಹತೆ ವೇತನ ಶ್ರೇಣಿ 
ಚ ಹುದ್ದೆ ಕ್ಯ 
೧ 
ದ್ವಿತೀಯ ಪಿ.ಯು.ಸಿ ಅಥವಾ 12 ನೇ ತರಗತಿ (12% 5866 11600-200-12000-250- 
1811117೩100 ೦೦೫60೦16 0) (07೩1 80೩/6 08 13000-300-14200-350- 
01 ಗ್ರಾಮಲೆಕ್ಕಿಗ 19 
50008608171 16008000 01೮58) ಪರೀಕ್ಷೆಯಲ್ಲಿ 15600-400-17200-450- 
ಉತ್ತೀರ್ಣರಾಗಿರಬೇಕು 19000-500-21000 
ಹುದ್ದೆಯ 
ಕ್ರಸಂ ಒಟ್ಟು ಹುದ್ದೆ ವರ್ಗೀಕರಣ 
ಹೆಸರು ನ 
19 ಆತರೆ ಮಹಿಳೆ | ಗ್ರಾಮೀಣ | ಅಂ.ವಿ | ಮಾ.ಸೈೆ | ಕಮಾ.ಅ | ಯೋ.ನಿ.ಅ ಒಟ್ಟು 
ಖಾಲಿ ಇರುವ ಹುದ್ದೆಗಳು 
01 ಗ್ರಾಮ ಲೆಕ್ಕಿಗ ಪ.ಜಾ 01 01 00 00 00 00 00 02 
ಪ.ಪಂ 00 01 00 00 00 00 00 01 
ಪ್ರ-1 00 00 00 00 00 00 00 00 
ಪ್ರ-2ಎ 01 01 01 00 00 00 00 03 
ಪ್ರ-2ಬಿ 00 01 00 00 00 00 00 01 
ಪ್ರ-3ಿಎ 00 01 00 00 00 00 00 01 
ಪ್ರ-3ಬಿ 00 01 00 00 00 00 00 01 
ಸಾಮಾನ್ಯ ಅಭ್ಯರ್ಥಿ 02 03 02 01 01 00 01 10 
ಒಟ್ಟು 04 09 03 01 01 00 01 19 






































೧೨೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೩, ೨೦೧೨ ಭಾಗ - ೫ 





ವರ್ಗೀಕರಣ 
1) ಮಾ.ಸೈ-ಮಾಜಿ ಸೈನಿಕರು 2) ಕ.ಮಾ.ಅ-ಕನ್ನಡ ಮಾಧ್ಯಮ ಅಭ್ಯರ್ಥಿ 
3) ಯೋ.ನಿ.ಅ-ಯೋಜನಾ ನಿರಾಶ್ರಿತರು 4) ಅಂ.ಎ-ಅಂಗವಿಕಲರು 


ಅರ್ಜಿ ಸಲ್ಲಿಸುವ ವಿಧಾನ: 
ಅಭ್ಯರ್ಥಿಯು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ 1110://1:06880-18.81.110.11 ನ್ನು ತೆರೆದು ಕಂಪ್ಯೂಟರ್‌ ಪರದೆಯ ಮೇಲೆ 


ಅರ್ಜಿಯನ್ನು ತುಂಬಬೇಕು. ಅಭ್ಯರ್ಥಿಯು 85011 8108 ಅನ್ನು ಒತ್ತಿದರೆ ಅರ್ಜಿ ಸಂಖ್ಯೆ (8686/67೦೮ 11೬7001) ಸೃಷ್ಟಿಯಾಗುತ್ತದೆ. 


ಆನ್‌ಲೈನ್‌ ಅರ್ಜಿಯನ್ನು ಭರ್ತಿ ಮಾಡಿದ ನ೦ತರ ಅಭ್ಯರ್ಥಿಗಳು ಸ್ವೀಕೃತಿ ಪತ್ರ (ಡ೦1೭೧೦೪1೮6॥೮1760( 5110) ಮತ್ತು ದ್ವಿಪ್ರತಿ ಚಲನ್‌ ಅನ್ನು 
ತೆಗೆದುಕೊಳ್ಳತಕ್ಕದ್ದು. 





ಅರ್ಜಿ ಶುಲ್ಕ 


ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ -1 ರ ಅಭ್ಯರ್ಥಿಗಳಿಗೆ : ರೂ 100-00 


ಸಾಮಾನ್ಯ ವರ್ಗ, 2ಎ, 2ಬಿ, 3ಎ, 3ಬಿ ವರ್ಗದ ಅಭ್ಯರ್ಥಿಗಳಿಗೆ : ರೂ 200-00 
ಬ್ಯಾಂಕ್‌ ಶುಲ್ಕ : ರೂ. 25-00 


ಕಂಪ್ಯೂಟರ್‌ನಲ್ಲಿ ಮುದ್ರಿಸಿದ ಚಲನ್‌ನಂತೆ ಅರ್ಜಿ ಶುಲ್ಕವನ್ನು ಯಾವುದಾದರೂ ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರು ಬ್ಯಾಂಕಿನಲ್ಲಿ &/೮ 
7೫0.64100580615 ಸ್ಟೇಟ್‌ ಬ್ಯಾಂಕ್‌ ಆಫ್‌ ಮೈಸೂರು, ಮಡಿಕೇರಿ ಬ್ಯಾಂಕ್‌ ಖಾತೆಗೆ ಪಾವತಿಸಿ, ಸ್ವೀಕೃತಿಯನ್ನು ಪಡೆಯಬೇಕು. ಪಾವತಿ ಮಾಡಿದ ಚಲನ್‌ 
ಕೌಂಟರ್‌ ಫೈಲನ್ನು ಸ್ಕ್ಯಾನ್‌ ಮಾಡಿ ಇದೇ ವೆಬ್‌ಸೈಟ್‌ನಲ್ಲಿ ಚಲನ್‌ ಸಂಖ್ಯೆ ದಿನಾಂಕಗಳೊಂದಿಗೆ ಅಪ್‌ಲೋಡ್‌ ಮಾಡುವುದು. ಅಭ್ಯರ್ಥಿಗಳು ಸ್ವೀಕೃತಿ 
ಸ್ಲಿಪ್‌ನ್ನು ಮತ್ತು ಚಲನ್‌ ಪಾವತಿಯ ಒಂದು ಪ್ರತಿಯನ್ನು ಕಡ್ಡಾಯವಾಗಿ ತಮ್ಮ ಬಳಿ ಇರಿಸಿಕೊಳ್ಳತಕ್ಕದ್ದು. ಇನ್ನೊಂದು ಚಲನ್‌ ಪ್ರತಿ ಬ್ಯಾಂಕ್‌ ಬಳಿ 
ಇರುತ್ತದೆ. ಈ ದಾಖಲೆಗಳನ್ನು ನಿಗಧಿಪಡಿಸಿದ ದಿನಾಂಕದಂದು ಹಾಜರುಪಡಿಸತಕ್ಕದ್ದು. 


ಅಭ್ಯರ್ಥಿಗಳಿಗೆ ಸೂಚನೆ ಮತ್ತು ಷರತ್ತುಗಳು: 


ಸಣ ರಕ್ಯ 
2... ವಯೋಮಿತಿ: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದಂದು ಕೆಳಕಂಡ ವಯೋಮಿತಿ ಹೊಂದಿರತಕ್ಕದ್ದು. 


1... ಅರ್ಜಿಗಳನ್ನು ಆನ್‌ಲೈನ್‌ ಮೂಲಕ ಮಾತ, ಸಲ್ಲಿಸತಕ್ಕದ್ದು. ಅಂಚೆ ಅಥವಾ ಕೊರಿಯರ್‌ ಅಥವಾ ಖುದ್ದಾಗಿ ಸ್ವೀಕರಿಸಲಾಗುವುದಿಲ್ಲ. 


ಪ.ಜಾ / ಪ.ಪಂ.. ಪವರ್ಗ-1 :.. ಕನಿಷ್ಠ-18 ಗರಿಷ್ಠ - 40 
ಹಿಂದುಳಿದ ವರ್ಗ ; ಕನಿಷ್ಠ-18 ಗರಿಷ್ಠ - 38 
ಸಾಮಾನ್ಯ ವರ್ಗ ಕನಿಷ್ಠ-18 ಗರಿಷ್ಠ -. 35 


ಈ ಕೆಳಗಿನ ಸಂದರ್ಭಗಳಲ್ಲಿ ನೇಮಕಾತಿಯ ಗರಿಷ್ಠ ವಯೋಮಿತಿಯನ್ನು ಕೆಳಗೆ ತಿಳಿಸುವಷ್ಠರ ಮಟ್ಟಿಗೆ ನಿಗಧಿಪಡಿಸಿದೆ. 


ಬ 


ಅ) ಅಭ್ಯರ್ಥಿಯು ಮಾಜಿ ಸೈನಿಕನಾಗಿದ್ದಲ್ಲಿ ಅವನು/ಅವಳು ಕೇಂದ, ಸಶಸ್ತ್ರ ದಳದಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರುವರೋ ಅಷ್ಟು 


ವರ್ಷಗಳಿಗೆ 3 ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳಾಗುವುದೋ ಅಷ್ಟು ವರ್ಷಗಳು. 


ಆ) ಅಭ್ಯರ್ಥಿಯು ಅ೦ಗವಿಕಲನಾಗಿದ್ದರೆ 10 ವರ್ಷಗಳು 


ಇ) ಅಭ್ಯರ್ಥಿಯು ವಿಧವೆಯಾಗಿದ್ದಲ್ಲಿ 10 ವರ್ಷಗಳು 


3.ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಜ್ಞಾನದ ಅವಶ್ಯಕತೆ ಕಡ್ಡಾಯವಾಗಿರುತ್ತದೆ. 
ಕ್ಕೆ ಅಭ್ಯರ್ಥಿಗಳಿಗೆ ಗಣಕಯಂತದ ಬಗ್ಗೆ ಜ್ಞಾನವಿರಬೇಕು ಮತ್ತು ಪಮಾಣ ಪತ, ಹಾಜರುಪಡಿಸಬೇಕು 
5. ನಿಗದಿತ ದಿನಾಂಕದ ನ೦ತರ ಹಾಕಿದ ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ. 


6. ಸರ್ಕಾರಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಅಭ್ಯರ್ಥಿಗಳು ಆನ್‌ಲೈನ್‌ನಲ್ಲಿ ಭರ್ತಿ ಮಾಡಿದ ಅರ್ಜಿ ಪತಿಯನ್ನು ನೇಮಕಾತಿ ಪಾಧಿಕಾರ / 


ಇಲಾಖಾ ಮುಖ್ಯಸ್ಥರ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವುದು. 


ಗ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಪಚಾರ ಅಥವಾ ಶಿಫಾರಸ್ಸುಗಳನ್ನು ಮಾಡಿದರೆ ಅಂಥವರ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 


8. ಅರ್ಜಿದಾರರೂಡನೆ ಪತ ವ್ಯವಹಾರಕ್ಕೆ ಅವಕಾಶವಿರುವುದಿಲ್ಲ. 


9. ಜಾತಿ ಅಡಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಜಾತಿ ಪಮಾಣ ಪತದ ಬಗ್ಗೆ ಜಿಲ್ಲಾಧಿಕಾರಿಗಳು (ಅಧ್ಯಕ್ಷರು ಜಾತಿ ಆದಾಯ ಪರಿಶೀಲನಾ ಸಮಿತಿ) 


ಸಿಂಧುತ್ವ ಪಮಾಣ ಪತ ಪಡೆದ ನಂತರ ನೇಮಕಾತಿ ಆದೇಶ ನೀಡಲಾಗುವುದು. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೩, ೨೦೧೨ ೧೨೩೭ 





9. ನೇಮಕಾತಿ ಬಗ್ಗೆ ಅಂತಿಮ ತೀರ್ಮಾನವನ್ನು ನೇಮಕಾತಿ ಪಾಧಿಕಾರಿಯಾದ ಜಿಲ್ಲಾಧಿಕಾರಿಗಳು, ಕೊಡಗು ಜಿಲ್ಲೆ. ರವರು ಕಾಯ್ದಿರಿಸಿಕೂಂಡಿರುತ್ತಾರೆ. 
10. ಆಯ್ಕೆಯನ್ನು ಅಭ್ಯರ್ಥಿಯ ಮೆರಿಟ್‌ ಆಧಾರದ ಮೇಲೆ ಮಾತ ಪರಿಗಣಿಸಲಾಗುವುದು. 


11. ಜಾತಿ / ಮೀಸಲಾತಿ ಪಮಾಣ ಪತಗಳು: ದ 
ಮೀಸಲಾತಿ ಸೌಲಭ್ಯ ಅಪೇಕ್ಷಿಸುವ ಅಭ್ಯರ್ಥಿಗಳು ಈ ಕೆಳಕಂಡ ಮೂಲ ದಾಖಲೆಗಳನ್ನು ನಿಗಧಿತ ನಮೂನೆಯಲ್ಲಿ ಸಂಬಂಧಪಟ್ಟ ರೆವಿನ್ಯೂ 
ಪಾಧಿಕಾರದಿಂದ (ಸಂಬಂಧಪಟ್ಟ ತಹಸೀಲ್ದಾರ್‌ ರಿಂದ)ಪಡೆದು ಪರಿಶೀಲಿಸುವ ದಿನಾಂಕದಂದು ಹಾಜರುಪಡಿಸಬೇಕು ತಪ್ಪಿದ್ದಲ್ಲಿ ಅಂತಹ ಅಭ್ಯರ್ಥಿಗಳ 
ಮೀಸಲಾತಿಯನ್ನು ಪರಿಗಣಿಸಲಾಗುವುದಿಲ್ಲ. 
ಜಾ / ಪ.ಪಂ. * ನಮೂನೆ- ಡಿ ಯಲ್ಲಿ, ಪವರ್ಗ -1;: * ನಮೂನೆ- ಇ ಯಲಿ ಪವರ್ಗ 2ಎ, 2ಬಿ, 3ಎ, 3ಬಿ : * ನಮೂನೆ- 
ಸಂಬಂಧಪಟ್ಟ ತಹಶೀಲ್ದಾರ್‌ರವರಿಂದ ಚಾಲ್ತಿಯಲ್ಲಿರುವ ಪಮಾಣಪತವನ್ನು ಪಡೆದಿರಬೇಕು 


30 ೫ 


ಎಫ್‌ ನ 
12. ಯೋಜನೆ ನಿರಾಶಿತರಾದ ಕುಟುಂಬದ ಅಭ್ಯರ್ಥಿಗಳು: 


"್ರ 
ತಹಸೀಲ್ದಾರ್‌ ರವರು ನೀಡಿದ ಪಮಾಣ ಪತಗಳನ್ನು ಪಡೆದಿರಬೇಕು 


ಯೋಜನಾ ನಿರಾಶಿತರ ಕುಟುಂಬದ ಅಭ್ಯರ್ಥಿಗಳಿಗೆ ಮೀಸಲಿಡಲಾದ ಹುದ್ದೆಗಳನ್ನು ಸ್ಷೇಮು.|. ಮಾಡುವ ಅಭ್ಯರ್ಥಿಗಳು ಸಂಬಂಧಿಸಿದ 


13. ಮಾಜಿ ಸೈನಿಕರ ಕುಟುಂಬದ ಅಭ್ಯರ್ಥಿಗಳು ; 


ಮಾಜಿ ಸೈನಿಕರು ಎನ್ನುವ ಬಗ್ಗೆ ಅಥವಾ ಭಾರತ ದೇಶದ ಒಕ್ಕೂಟ ಸಶಸ್ತ, ದಳದಲ್ಲಿ ಸೇವೆ ಸಲ್ಲಿಸುತ್ತಿರುವಾಗ ಮರಣ ಹೊಂದಿದ ಅಥವಾ 
ಶಾಶ್ವತವಾಗಿ ಅಂಗಹೀನರಾದ ವ್ಯಕ್ತಿಗಳ ಕುಟುಂಬದ ಸದಸ್ಯರು ಎಂಬ ಬಗ್ಗೆ ಸಕ್ಷಮ ಮಿಲಿಟರಿ ಅಧಿಕಾರಿ ಗಳಿಂದ ಪಮಾಣ ಪತವನ್ನು ಪಡೆದಿರಬೇಕು. 


ಷೆ 


14. ಅಂಗವಿಕಲ ಅಭ್ಯರ್ಥಿಗಳು ತ 

ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ನಿಯಮ 9(1-ಎ) ಅನ್ವಯ ರಾಜ್ಯ ಸಿವಿಲ್‌ ಸೇವೆಯಲ್ಲಿನ 
ಗೂಪ್‌ ಸಿ ಹುದ್ದೆಗಳ ನೇರ ನೇಮಕಾತಿಯಲ್ಲಿ ಅಂಗವಿಕಲರ ಶೇಕಡಾ 5ರಷ್ಟು ಸಮತಳ ಮೀಸಲಾತಿ ಕಲ್ಪಿಸಲಾಗಿದೆ. ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ 
54 ಸೆನೆನಿ 2012 ದಿನಾ೦ಕ 23-06-2012 ರಂತೆ ಅಂಗವಿಕಲರ ಮೀಸಲಾತಿಯನ್ನು ಈ ಕೆಳಕಂಡ ವರ್ಗಗಳಿಗೆ ಮಾತ್ರ ಕಲ್ಪಿಸಲಾಗಿದೆ. 

॥ ಕುಷ್ಟರೋಗದಿಂದ ಗುಣಮುಖರಾದವರು (ಓ90105)/ ೦೬96) 

1] ಶವಣ ದೋಷವುಳ್ಳವರು (೧80 10೩1/66) 

111 ಮಾನಸಿಕ ಅಸ್ವಸ್ಥತೆ (ಗ1018/1 111) 

1೪. ಚಲನವಲನ ವೈಫಲ್ಯ (!.೦೦೦೧7೦1೦/ 61580110/ ೦ ೦೮1೦1೩! 0215)/) 


ಈ ಮೇಲಿನ ಅಂಗವಿಕಲರು ಹೊರತುಪಡಿಸಿ ಇತರ ದೈಹಿಕ ಅಂಗವಿಕಲತೆವುಳ್ಳ ಅಭ್ಯರ್ಥಿಗಳು ಗಾಮ ಲೆಕ್ಕಿಗರ ಹುದ್ದೆಗಳಲ್ಲಿ ಅಂಗವಿಕಲರ 
ಮೀಸಲಾತಿಯಡಿ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ. 


ಸರ್ಕಾರದ ಅಧಿಕೃತ ಜ್ಞಾಪನ ಸಂ:ಸಿಆಸುಇ 128 ಸೆನೆನಿ 2005 ದಿನಾಂಕ: 19-11-2005 ರಲ್ಲಿ ನಿಗಧಿಪಡಿಸಿರುವ ನಮೂನೆಯಲ್ಲಿ 
ಅಂಗವಿಕಲತೆಯ ಬಗ್ಗೆ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ವೈಧ್ಯಕೀಯ ಮಂಡಳಿಯು ನೀಡುವ ಪಮಾಣ ಪತವನ್ನು ಪಡೆದು ಕೊಂಡಿರತಕ್ಕದ್ದು. ಬೇರೆ 
ಯಾವುದೇ ನಮೂನೆಗಳಲ್ಲಿ ಪಡೆಯಲಾಗಿರುವ ಪಮಾಣ ಪತಗಳನ್ನು ಪರಿಗಣಿಸಲಾಗುವುದಿಲ್ಲ. 


15. ಗಾಮೀಣ ಅಭ್ಯರ್ಥಿಗಳು 


ಗ್ರಾಮೀಣ ಅಭ್ಯರ್ಥಿ ಎಂದರೆ, ಒಂದು ಹುದ್ದೆಗಾಗಿ ನಿಯಮಿಸಲಾದ ಅರ್ಹತಾ ಪರೀಕ್ಷೆಯು ಎಸ್‌. ಎಸ್‌.ಎಲ್‌.ಸಿ ಅಥವಾ ಉನ್ನತ 
ಪರೀಕ್ಷೆಯಾಗಿದ್ದಲ್ಲಿ 1ನೇ ತರಗತಿಯಿಂದ 10 ನೇ ತರಗತಿಯವರೆಗೆ ವ್ಯಾಸಂಗದ ಪಮಾಣ ಪತವನ್ನು ಸಂಬಂಧಪಟ್ಟ ಪಾಧಿಕಾರಿಯಿ೦ದ ದೃಢೀಕೃತ 
ಗಾಮೀಣ ಧೃಡೀಕರಣ ಪತ್ರವನ್ನು ಪಡೆದಿರಬೇಕು ಗ್ರಾಮೀಣ ಮೀಸಲಾತಿಗೆ ಒಳಪಡುವ ಪದೇಶಗಳಲ್ಲಿ ವ್ಯಾಸಂಗ ಮಾಡಿ ಉತ್ತೀರ್ಣರಾಗಿರುವವರು ಈ 
ಮೀಸಲಾತಿಯನ್ನು ಪಡೆಯಲು ಅರ್ಹರು ಗ್ರಾಮೀಣ ಅಭ್ಯರ್ಥಿಗೆಂದು ಮೀಸಲಿರಿಸಿದ ಹುದ್ದೆಗಳನ್ನು ಕ್ಷೇಮು ಮಾಡುವ ಸಾಮಾನ್ಯ ಅರ್ಹತೆಯ 
ಅಭ್ಯರ್ಥಿಗಳು ನಮೂನೆ-2ರ ಪಮಾಣ ಪತವಲ್ಲದೇ ಮೇಲುಸ್ಕರಕ್ಕೆ ಸೇರಿಲ್ಲದಿರುವ ಬಗ್ಗೆ ನಮೂನೆ-1 ರಲ್ಲಿ ಪಮಾಣ ಪತವನ್ನು ಕಡ್ಡಾಯವಾಗಿ 
ಸಂಬಂದಪಟ್ಟ ತಹಸೀಲ್ದಾರ್‌ ರವರಿಂದ ಪಡೆದು, ಅಂತೆಯೆ ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಠ ಜಾತಿ, ಪರಿಶಿಷ್ಠ ಪಂಗಡ, ಪ್ರವರ್ಗ-1, 
ಪವರ್ಗ -2ಎ, 2ಬಿ, 3ಎ, 3ಬಿ ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು ಕಡ್ಡಾಯವಾಗಿ ಗ್ರಾಮೀಣ ಮೀಸಲಾತಿಯ ಪಮಾಣ ಪತವನ್ನು ನಮೂನೆ-2ರಲ್ಲಿ 


ನಿಗಧಿತ ಪಾದಿಕಾರಿಗಳಿ೦ಂದ ಪಡೆದು ಸಂಬಂದಪಟ್ಟ ಕ್ಷೇತ ಶಿಕ್ಷಣಾಧಿಕಾರಿಯವರಿಂದ ಮೇಲು ರುಜು ಮತ್ತು ಮೊಹರು ಮಾಡಿಸಿರಬೇಕು 
16. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು : 


ಸರ್ಕಾರದ ಅಧಿಸೂಚನೆ ಸಂ: ಡಿಪಿಎಆರ್‌ 71 ಎಸ್‌ ಆರ್‌ ಆರ್‌ 2001 ದಿ: 24.10.2002 ರಲ್ಲಿ ಹೊರಡಿಸಿರುವ ಕರ್ನಾಟಕ ಸರ್ಕಾರಿ ಸೇವಾ 
(ಸಾಮಾನ್ಯ ನೇಮಕಾತಿ) ನಿಯಮಗಳು 1977 ರ ನಿಯಮ (9) (1) (ಸಿ) ರನ್ವಯ ಅಭ್ಯರ್ಥಿಯು 1ರಿಂದ 10 ನೇ ತರಗತಿಯವರೆಗೆ ಕನ್ನಡ 


೧೨೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೩, ೨೦೧೨ ಭಾಗ-೫ 





ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುತ್ತಾರೆ ಎನ್ನುವ ಬಗ್ಗೆ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಹಾಗೂ ಮೊಹರು ಮಾಡಿದ ಪಮಾಣ 
ಪತವನ್ನು ಪಡೆದಿರಬೇಕು 
17. ಅರ್ಹತಾ ಷರತ್ತುಗಳು : 
ಅ) ಭಾರತೀಯ ನಾಗರೀಕನಾಗಿರತಕ್ಕದ್ದು. 
ಆ) ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು. ಮತ್ತು ಅವರ ನೇಮಕಾತಿಯ ಕರ್ತವ್ಯಗಳ ದಕ್ಷ 
ನಿರ್ವಹಣೆಗೆ ಆತಂಕವನ್ನುಂಟುಮಾಡುವ ಸಂಭವ ಇರುವ ಯಾವುದೇ ದೈಹಿಕ ನ್ಯೂನ್ಯತೆಯಿ೦ದ ಮುಕ್ತರಾಗಿರಬೇಕು. 


ಇ) ದೈಹಿಕವಾಗಿ ಅನರ್ಹರಾಗಿದ್ದಾರೆಂಬುದಾಗಿ ವೈಧ್ಯಕೀಯ ಮಂಡಳಿ ವರದಿಯ ಮೇಲೆ ಅನರ್ಹರೆಂಬುದಾಗಿ ತಿರಸ್ಕರಿಸುವ. ಪೂರ್ಣ 
ವಿವೇಚನೆಯನ್ನು ಆಯ್ಕೆ ಪಾಧಿಕಾರ/ರಾಜ್ಯ ಸರ್ಕಾರ ಕಾಯ್ದಿರಿಸಿಕೊ೦ಡಿದೆ. ಮತ್ತು ಆಯ್ಕೆ ಪಾಧಿಕಾರದ ಸರ್ಕಾರದ ವಿವೇಚನೆಯು 
ಯಾವುದೇ ವಿಧದಲ್ಲೂ ಈ ನಿಯಮಗಳ ಮೂಲಕ ಸೀಮಿತವಾಗಿರುವುದಿಲ್ಲ. ನಿಗಧಿತ ಶೈಕ್ಷಣಿಕ ಅರ್ಹತೆ ಜೊತೆಗೆ ಈ ಮೇಲ್ಕಂಡ 


ಅರ್ಹತೆಗಳನ್ನು ಅಭ್ಯರ್ಥಿಗಳು ನೇಮಕಾತಿಗಾಗಿ ಅರ್ಜಿ ಸಲ್ಲಿಸಲು ಹೊಂದಿರಬೇಕು. 


18. ಕೆಳಕಂಡ ಮೂಲ ದಾಖಲೆಗಳನ್ನು ದಾಖಲಾತಿಗಳ ಪರಿಶೀಲನೆಯ ಸಮಯದಲ್ಲಿ ಹಾಜರುಪಡಿಸಬೇಕು : 
9 ಹುದ್ದೆಗಳಿಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯ ಅಂಕಪಟ್ಟಿ / ಪ್ರಮಾಣ ಪತ್ರ ಮತ್ತು ಕಂಪ್ಯೂಟರ್‌ ಜ್ಞಾನದ ಬಗ್ಗೆ ದಾಖಲೆ 
9 ಜನ್ಮ ದಿನಾಂಕವನ್ನು ನಮೂದಿಸಿರುವ ಎಸ್‌.ಎಸ್‌.ಎಲ್‌.ಸಿ. ಅಥವಾ ತತ್ಸಮಾನ ಪರೀಕ್ಷೆಯ ಪಮಾಣ ಪತ್ರ / ವರ್ಗಾವಣೆ ಪ್ರಮಾಣ ಪತ್ರ / 
ಜನ್ಮ ದಿನಾಂಕವನ್ನು ತೋರಿಸುವ ಶೈಕ್ಷಣಿಕ ಸಂಚಿತ ದಾಖಲೆಯ ಉಧೃತ ಭಾಗ. 
*. ಸೈನಿಕ ಸೇವೆಯಿಂದ ಬಿಡುಗಡೆಯಾದ / ಮುಕ್ತಿ ಹೊಂದಿದ ಬಗೆಗಿನ ಪಮಾಣ ಪತ್ರ (ಮಾಜಿ ಸೈನಿಕ ಮೀಸಲಾತಿ ಕೋರಿದ್ದಲ್ಲಿ) 
* ಪರಿಶಿಷ್ಠ ಜಾತಿ / ಪರಿಶಿಷ್ಠ ಪಂಗಡ, ಪವರ್ಗ-1, ಪವರ್ಗ -2ಎ, ಪವರ್ಗ -2ಬಿ, ಪವರ್ಗ- 3ಎ, 3ಬಿ, ಗಳ ಪಮಾಣ ಪತ್ರಗಳು 
(ಮೀಸಲಾತಿ ಕೋರಿದ್ದಲ್ಲಿ ). 
*  ಗಾಮೀಣ ಮೀಸಲಾತಿ ಪಮಾಣ ಪತ್ರ ನಮೂನೆ-1 ಮತ್ತು 2 ರಲ್ಲಿ (ಮೀಸಲಾತಿ ಕೋರಿದ್ದಲ್ಲಿ ). 
* ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪಮಾಣ ಪತ್ರ (ಮೀಸಲಾತಿ ಕೋರಿದ್ದಲ್ಲಿ. 
* ಅ೦ಗವಿಕಲ ಮೀಸಲಾತಿ ಪಮಾಣ ಪತ್ರ (ಮೀಸಲಾತಿ ಕೋರಿದ್ದಲ್ಲಿ ). 
೪. ಯೋಜನೆಗಳಿಂದ ನಿರಾಶ್ರೀತರಾದ ಬಗ್ಗೆ ಪಮಾಣ ಪತ್ರ (ಮೀಸಲಾತಿ ಕೋರಿದ್ದಲ್ಲಿ. 
* ವಿಧವೆಯಾದಲ್ಲಿ ಸಕ್ಷಮ ಪಾಧಿಕಾರದಿಂದ ಪಡೆದ ಪಮಾಣ ಪತ್ರ 
ಮೇಲ್ಕಂಡಂತೆ ನಿಗದಿಪಡಿಸಿದ ಎಲ್ಲಾ ದಾಖಲೆಗಳನ್ನು ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಮಾತ್ರ ದಾಖಲಾತಿಗಳ 
ಪರಿಶೀಲನೆಯ ಸಮಯದಲ್ಲಿ ಹಾಜರುಪಡಿಸತಕ್ಕದ್ದು. 


19. ಇತರೆ ಸೂಚನೆಗಳು 
1. ಅರ್ಜಿಯಲ್ಲಿ ತಪ್ಪು/ಸುಳ್ಳು ಮಾಹಿತಿ ನೀಡಿ ಉದ್ಯೋಗ ಪಡೆಯುವ ಅಭ್ಯರ್ಥಿಗಳ ನೇಮಕಾತಿಯನ್ನು ವಜಾಗೊಳಿಸುವುದಲ್ಲದೆ ಕಿಮಿನಲ್‌ 
ಮೊಕದ್ದಮೆ ದಾಖಲಿಸಲಾಗುವುದು. 


2. ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಆ ದಿನಾಂಕದ ಮಾರನೇ 
ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 
3... ಅರ್ಜಿಯಲ್ಲಿ ನೀಡುವ ವಿಳಾಸವೇ ಅಂತಿಮವಾಗಿದ್ದು ಎಲ್ಲಾ ಪತ್ರ ವ್ಯವಹಾರಗಳನ್ನು ಅದೇ ಎಳಾಸಕ್ಕೆ ಕಳುಹಿಸಿ ಕೊಡಲಾಗುವುದು. ನಂತರದಲ್ಲಿ 
ವಿಳಾಸ ಬದಲಾವಣೆ ಬಗ್ಗೆ ಯಾವುದೇ ಪತ್ರ ವ್ಯವಹಾರವನ್ನು ಪರಿಗಣಿಸಲಾಗುವುದಿಲ್ಲ. 
4. ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ವೆಬ್‌ ಸೈಟ್‌ನಲ್ಲಿ ತಿಳಿಸಿರುವ ಸೂಚನೆಗಳನ್ನು ಪಾಲಿಸುವುದು. 
5. ಅಭ್ಯರ್ಥಿಯ ಹೆಸರು ಅಂತಿಮ ಆಯ್ಕೆಪಟ್ಟಿಯಲ್ಲಿ ಸೇರ್ಪಡೆಯಾಗಿದೆ ಎಂಬುದರ ಆಧಾರದ ಮೇಲೆ ಅಭ್ಯರ್ಥಿಗೆ ನೇಮಕಾತಿಯ ಹಕ್ಕು 
ದೊರೆಯುವುದಿಲ್ಲ. 
6. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾಧಿಕಾರಿಗಳ ಕಛೇರಿಯಲ್ಲಿ ಈ ಕೆಳಕಂಡಂತೆ ಸಂಪರ್ಕಿಸತಕ್ಕದ್ದು 
1) ಇ-ಮೇಲ್‌ : 690.600800(901781.00ಗ7 
2) ದೂರವಾಣಿ : 08272-225811 
3) ಫಾಕ್ಸ್‌ ನಂ : 08272-225900 
ಅಧ್ಯಕ್ಷರು, 
ಆಯ್ಕೆ ಮತ್ತು ನೇರ ನೇಮಕಾತಿ ಪಾಧಿಕಾರ ಹಾಗೂ 
ಪಿ.ಆರ್‌. 126 ಜಿಲ್ಲಾಧಿಕಾರಿಗಳು, ಕೊಡಗು ಜಿಲ್ಲೆ, ಮಡಿಕೇರಿ. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೩, ೨೦೧೨ ೧೨೩೯ 





11 71೯ ೦೦೮೫7 ೦೯ 75 37? ೧15771೦7 1005 17 70810೧. 
೧& 50 1೦.67/2012. 


೧6110061: '/೦೦(೩0೧೩೮/೩೩೧ ೩೦೮ ೩೦೦! 62 1/೦೩/5, 5/0 ೬.೩1೦ 18106618008, 
೧/ ೩! 5111/898 [10/6170 170776 ೧೦೩೦, [158/0೩ 8868/86, 1077ಟ/ 1೦/೧. 
(6 


೧೮೨೦೧೮೦೧15: [| 


1೦110೯ 81/ '//ಗಿ1/ ೦೯ ೧೧೯೧ ೧೮೧11087110 


/0/0೩5 176 09110701 ೧೩5 1160 1716 09110೧ 566/70 1556 ೦1 010೦0೩1ಅ 17 (65/0601 10 17ಅ 1601916166 /॥| 68166 26-7-1999 


97೦೦೬1೦೦ 0) [1810/1818 5/0 181೦, '/ಅ೦1೩018೮/೩1೩೧ ೩೧೮ 1೦7 5೦0 ೦07೦/ 61019 1೧ 7650601 ೦! 176 0/0೦06/)/ 518106 0610/. 

|| 15 ೧೦0106 10 ೩1 175 ೩೧)/ 06/50/75 1೧19165106 1೧ 1೧೮ 010[09ಗು/ ೧7671056 010%/ ೩/೦ 61/0166 10 ೩೦0೩/ 091076 176 ೩1೦1೦5೩6 
100'016 ೦೦೬೧: 611೧6/ 1೧ 061500 ೦/ 1೧/000/ 1761 ೦೦೧೨515 ೦೧ 20/9/2012, 181೧0 ೫೧1೦೧ 175 718107 ॥/॥ 0೮ ೧೦೫/೮ ೩೧೮ ೮6016696 ೦0 1೧6 
೩:೩1%1ಅ 7600/66. 


5೦ಗ೯೧ಟ೯ 


011 1೧6 01006 ೩೧೮ ೩/೦೦! ೦ 17೮ 1೩೧6 0೦೩/10 5), ೧೦, 31 ೧7985/1070 2-07 % 00೧185 518106 ೫ 1681 11806, ಟ/610616 ೧00/1, 
117/00 1810/ ೩55೦5560 8! ೧೦7,52 08196 0076 0). 


861: ೧/೦0೦ಗು/ ೦! 5೧1/891/877)/, ಲೆಡ)/8/7೩ ೩76 1181818] 5005 ೦1 1೩೭೦, 1.0೮ 501/೩೧08. '!/೦5!: ೧೦0೦ಗು/ ೦1 1.0. 8858/81೩/ಟ. 


[೦ಗ೧: ೧/೦೨ಗು/ ೦! 0೩೧೧೩೦೩5೩೦೩. 50007: ೧॥॥೩/ 0೦ಟ೧೮೩೧/. 


8/೧6 ೦೮೦ ೦1 176 (1071016 3% ಸಿ60|, 019110! 606 ೩| 70770, (68/78[8/೩ 5110. 


ಔ)/ 0661 01 176 0೦೬0 01161 ಗಿ6771೧1511811/ಆ 0111001, 
೧.೧. 95 181101 ೮೦೬೧, 777, (02178188 51816 


(0೧11/77 ಗ ೧೮೦110 5೯೧1/10೦೯ ೦೦111115510 
(೧೯೧/೧1/1೯117/.1 57(ಗ11111/110115) 
01/೦೦ 5೦ಟ೧ಗನಿ : 5ಗಿ110ಗಿ1೦೧5 - 1. 


0200೯110011 
[10.05(1) 1166/11-12/೧50 08166 : 16/11/2011 


176 795015 ೦1 176 2/08/1767 ಔ8771೧810೧5 1-566510೧ 2011 (616 0 17ಅ 0೦೧77715510೧ ೮೬70 0೧5 ೩೧೮ ೮ಟ)/ 2011 15 ೩5 


10100/9 : 
1) . 38೧6 50]901-0/196 7/೦%151೦7೧೩ 119! ೦ ೧೦0/1510! [0೧10019 ೦! 1೧೮ ೦೩೧೦1೮೩1೦5 ೪/೧೦ ೧೩೮ 0೩5566 16 01೪90 1೧ ಓ೧೧೯11ಐ|-ಓ. 
2) 7/6 50]901-0//96 151 ೦1 100/1519 [1770015 ೫/7೦ ೧೩/೮ 0೩55606 ೦೧// 17. ೦೦ಗ೩/ 0೩೦/5 0)/ ೦೦1೩/೧170 9671000೧ ೩೧೮ ೫೧೦ 
೩/೮ ೦01೩1೧೦೦ 176 9760170101 06170 ೩ ೩ ೦ 0೦೧7776106 01೩೮೮೩9 15 01/90 1 ಗಿ೧೧೯11ಐ|/-8, 
3). 7/೧ 50]601-0/156 191 ೦! ೦೦/9510 [1770615 ೦! 17ಅ ೦೩೧7೦1೮೩1೦5 96170156 1017 ೩೦0೦೩/17೦0 1೦ ೩ 08/1೦೬1೩/ 0೩0೦/ ೦7 
೩6/5, 50]601 10 ೩55170 17೦ 9೩771೧810೧ ೩5 ೩೪/೧೦1೦ 1೧17 1೦ ೧೦7 10/೦ )/೦೩/5 15 0/60 17 ಓ೧೧೯11)॥/(-0. 
4) 1161 01 ೫1೧-616 16019161 ೧0೧10019 ೦! 1೧೮ ೦೩7೮1೮8165 15 01/00 1೧ ಓ೧೧೯!1)॥/(-೧. 
೧೧೯11೧1 - ಓ& 
೦60116 : 86110/10೧6 
(«೧1111 0ಗ. 1. ಗಿ1೧ಟಗಿ೦ರ 
೯೧57 ೦೬೩55 : 15463 
೧/55 ೦೬ಓ55 : 35729 16035 16750 17119 


560/618/)/ 8೧6 ೦೦೧1೦11೮೦1 20[೩117307೧18! 527717810೧5 


(81೧81843 ೧೦1೦ 567/06 ೮೦/777155100, 8870810016. 


೧೨೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೩, ೨೦೧೨ ಭಾಗ - ೫ 





(0೧11/77 ಗಗ ೧೮೦110 5೯೧1/1೦೮೯ ೦೦111115510 
(೧೯೧ /೧1/15117/1. 57(ಗಿ11111ಗ 1710115) 
01/೦೦ 5೦ಟ೧ಗನಿ : 5ಗಿ110ಗಿ1೦ಗ೧5 - 1. 


100೯110011 
[10.05(1) 1166/11-12/೧50 08166 : 16/11/2011 


176 765015 ೦1 176 2/08/1767 ಔ8771೧810೧5 1-506610೧ 2011 (616 0 17ಅ 0೦೧77715510೧ ೮೬70 0೧5 ೩೧೮ ೮ಟ// 2011 15 ೩ 
10100/6 : 


1) . 38೧6 5೬0]901-0/156 7/೦%151೦೧೩ 119! ೦ ೧೦0/1510! [0೧10019 ೦! 1೧೮ ೦೩೧೦1೮೩1೦5 ೪/೧೦ ೧೩೪೮ 0೩5566 16 01೪90 1೧ ಓ೧೧೯11ಐ|-ಓಿ. 


2) 7/6 50]901-0//96 |! ೦1 10015191 [1770015 ೫/7೦ ೧೩/ಅ 0೩5566 ೦೧// 17. ೦೦ಗ೩/ ೩೦/5 0)/ ೦೦೩1೧1೧0 9671000೧ ೩೧೮ ೧೦ 


8/೮ ೦0೦1೩/೧7೦೦ 176 9766170100 06170 ೩ ೩ ೦ 0೦೧7776106 01೩೮೮೩19 15 01/90 1 ಗಿ೧೧೯11ಐ|/-8, 


3). 7/6 50]601-0/156 19! ೦! ೦೦1510 [10770615 ೦! 17೮ ೦೩೧೦1೮೩1೦5 9೦170156 1017 ೩೦0೦೩/17೦0 1೦ ೩ 08/1018/ 0೩06/ ೦7 


೩೦/5, 50]601 10 855170 17೦ 9೩771೧810೧ ೩5 ೩೪/೧೦1೦ 1೧17 10 ೧7 1/೦ )/೦೩/5 15 01/60 17 ಓ೧೧೯11ಐ॥/(-0. 


4) 161 019/1-7616 (6015161 ೧0೧10015 ೦! 1೧ ೦೩7೮168165 15 01060 1೧ ಓ೧೧೯1೨॥/-0. 


ಓ೧೧೯1101% - ಗಿ. 
೦60116 : 810೧ 


((ಓ!!!1ಗಿ೧ಗಿ (ಗಿ೫೦ಟಗಿ೦೯ 
೯೧57 ೦೬೩೦5 ು: -[ಜ೫1(- 
೧/೦5 ೦೬ಬ೬೦5 : 21340 


56017618/)/ ೩೧6 ೦೦೧1೦1 0೦೩/117೦೧1೩1 53111೧2110೧5 


(81೧81843 ೧೦1೦ 567/06 ೮೦/777155100, 8870810016. 


(0೧11/77 ಗಗ ೧೮೦110 5೯೧1/10೦೯ ೦೦111155100 
(೧೯೧/೧1/15117/.1. 57(ಗಿ11111/1710115) 
01/೦೦ 5೦ಟ೧ಗನಿ : 5ಗಿ110ಗಿ೦೧5 - 1. 


600೯110011 
[10.05(1) 1166/11-12/೧50 08166 : 16/11/2011 


176 795015 ೦1 176 2/08/1776 58771೧810೧5 1-566610೧ 2011 (616 0 17ಅ ೮೦೧77715510೧ ೮೬/70 0೧5 ೩೧೮ ೮ಟ)/ 2011 15 ೩ 


100/6 : 
1). 38೧6 500]901-0/96 ೧7/೦151೦೧೩| 119! ೦ ೧೮೦01510! [0೧10019 ೦! 1೧೮ ೦೩೧೦1೮೩1೦5 ೪/೧೦ ೧೩೮ 0೩5566 16 01490 17 ಓ೧೧೯11ಐ|-ಓ. 
2) 7/6 50]901-0/156 1! ೦1 00/1519 [1770015 ೫/7೦ ೧೩/ಅ 0೩5566 ೦೧1/ 17. ೦೦ಗ೩/ ೩0೦/5 0)/ ೦೦೭೩/೧1೧0 9671000೧ ೩೧೮ ೧೦ 
8/6 ೦೦1೩1766 176 96770000 0170 ೩ [೫೬ ೦/ 0೦77179109 018೮೬೩19 15 01/90 1೧ ಓ೧೧೯11ಐ॥(-೧. 
3) . 7/6 50]601-0156 191 ೦! ೦೦/510/ [1770619 ೦! 17೮ ೦೩೧7೦1೮೩1೦5 91೦1701506 1017 ೩೦0೦೩/17೦0 1೦ ೩ 08/1018/ 0೩06/ ೦7 
೩6/5, 50]601 10 855170 17೦ 9೩171೧810೧ ೩5 ೩೪/೧೦1೦ ॥/1೧17 1೦ ೧೦7 1/೦ )/೦೩/5 15 0/60 17 ಓ೧೧೯/1)॥/(-0. 
4) 1161 01 ೫1೧-616 16019161 ೧0೧10019 ೦! 1೧7೮ ೦೩7೮1೮8165 15 01000 1೧ ಗ೧೧೯!1)॥/-೧. 
೧೧೯11೧1 - ಡಿ 
0೦9816 : 810 ಗ೧ಟಣ 
(«೧1111 0ಗ. 1 ಗಿ11೦ಟಗಿ೦5 
(೧57 ೮೬%ಓ55 ು:-`ಜ|1([- 
೧/55 ೦೬%೩55 : 22390 


560/618/)/ 8೧6 ೦೦೧೦11೦1 20[೩8117307೧18! 527717810೧5 


(81೧81843 ೧01೦ 567/06 ೮೦/77715510೧, 8870810016. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೩, ೨೦೧೨ ೧೨೪೧ 





((ಗ೧11/77 ಗಗ ೧೮೦110 5೯೧1/10೦೯ ೦೦111115510 
(೧೯೧ /೧1/1೯117/.1. 57(ಗಿ11111ಗ1710115) 
01/೦೦ 5೦ಟ೧ಗನಿ : 5ಗಿ110ಗಿ10೦೧5 - 1. 


0200೯110011 
[10.05(1) 1166/11-12/೧50 08166 : 16/11/2011 


176 795015 ೦1 176 2/8/1760 58771೧810೧5 1-566610೧ 2011 (616 0 17ಅ 0೦೧77715510೧ ೮೬70 0೧5 ೩೧೮ ೮ಟ)/ 2011 15 ೩ 
10100/6 : 


1) 38೧6 50]901-0/196 ೧1೦151೦7೧೩ 119! ೦ ೧೦0/1510! [0೧10019 ೦! 1೧೮ ೦೩೧೦1೮೩1೦5 ೪/೧೦ ೧೩೮ 0೩5566 16 01೪90 1೧ ಓ೧೧೯11ಐ|-ಓ. 


2) 7/6 50]901-0/196 11 ೦1 0015191 [1770015 ೫/7೦ ೧೩/ಅ 0೩5566 ೦೧// 17. ೦೦ಗ೩/ 0೩೦/5 0)/ ೦೦1೩/೧1೧0 9671000೧ ೩೧೮ ೫೧೦ 
8/6 ೦01೩1೧೦೦ 16 97917010 06170 ೩ ೩೫ ೦ 0೮೦೧7776106 01೩೮೮೩9 15 01/00 17 ಗಿ೧೧೯11ಐ|/-8, 


3). 7೧6 500]901-0156 16! ೦1 ೧೦೦15107 11170019 ೦1 17೮ ೦೩೧೦1೮೩॥1೦5 96170166 1077 ೩೦0೦೩/07೦0 10 ೩ ॥8/101೩/ 0೩0೦/ ೦/ 
[8[2೮/5, 50೦೦! 10 ೩55170 176 9748/771೧8110೧ ೩5 ೩೫/೧೦1೦ ೫1೧1೧ 17೦ ೧೦7 1/೦ )/೦೩/5 15 01/60 17 ಓ೧೧೯1/ಐ॥/(-0. 


4) 6101 0/1[೧-70616 19015161 ೧170019 ೦1 176 ೦೩೧7೦1೮8195 15 01000 17 ಗಿ೧೧೯111/-0ಿ. 
ಓ೧೧೯೭11೧1/ - ಓ 
೦6016 : (10110/೦೧೯೮ 
((ಗ1111ಗ 0/1 1.ಗ೦ಟಗ೦೯5 
೯೧57 ೦೬%ಓ55 :. 38241 


56017618/)/ ೩೧೮ ೦೦೧1೦1 0೦0೩/17೦೧71೩1 52111೧2110೧5 
(81೧81843 7೦1೦ 567/06 ೮೦/777155100, 8870810016. 


(ಗ ೧11/77 ಗಗ ೧೮೦110 5೯೧1/10೦೯ ೦೦111115510 
(೧೯೧ /೧1/1೯117/.1. 57(ಗಿ11111/1710115) 
01/೦೦ 5೦ಟ೧ಗನಿ : 5ಗಿ110ಗಿ೦೧5 - 1. 


00೯11011 
[10.05(1) 1166/11-12/೧50 08166 : 16/11/2011 


6 765015 ೦1 176 2/08/1176 58771೧810೧5 1-506610೧ 2011 (616 0 17ಅ 0೦೧77715510೧ ೮೬70 0೧5 ೩೧೮ ೮ಟ)/ 2011 15 ೩5 


100/9 : 
1). 38೧6 50]901-0/196 7/೦%151೦೧೩। 119! ೦ ೧೦0/1510! [0೧10019 ೦! 1೧೮ ೦೩೧೦1೮೩1೦5 ೪/೧೦ ೧೩೮ 0೩55606 16 01೪90 17 ಓ೧೧೯11ಐ|-ಓ. 
2) 7/6 50]901-0/196 |! ೦1 0೦/1519 [1770015 ೫/7೦ ೧೩/ಅ 0೩5566 ೦೧// 17. ೦೦ಗ೩/ 0೩೦/5 0)/ ೦೦೭೩/೧1೧0 9677000೧ ೩೧೮ ೫೧೦ 
೩/೮ ೦01೩/೧7೦೦ 176 9760170101 06170 ೩ ೩೫ ೦ 0೦೧7776106 01೩೮೮೩9 15 01/90 1 ಗಿ೧೧೯11ಐ|/-8, 
3). 7/6 50]601-0/1596 191 ೦! ೦0/5101 [1770615 ೦! 17೮ ೦೩೧7೦1೮೩1೦5 9೦170156 1017 ೩೦0೩/17೦0 1೦ ೩ 08/1೦1೩/ 0೩06/ ೦7 
೩೦/5, 50]601 10 ೩55170 17೦ 9೩1771೧810೧ ೩5 ೩೪/೧೦1೦ ೫/17 10 ೧೦7 1/೦ )/೦೩/5 15 0/60 17 ಓ೧೧೯/1ಐ॥/(-0. 
4) 1161 01 ೫1೧-616 16019161 ೧0೧10019 ೦! 1೧7೮ ೦೩7೮1೮8165 15 01000 1೧ ಓ೧೧೯11)॥/(-೧. 
ಓ೧೧೯11ಐ1)( - ಗಿ 
06786 : ೧ಗಿ8ಗಗಿ1ಗಿ೦ಗಿ೧ಗಿ 
(«ಗ1!11/ಗ/0ಗಿ. 1. ಗಿ11೦ಟಗಿ೦5 
೯೧57 ೦೬%ಓ55 :.41307 
56017618/)/ ೩೧6 ೦೦೧೦1 0೦೩/1771! 58711೧2110೧5 
೧.೧. 127 (8/೧೩/18೩೩ ೧೬೦1೦ 567/06 0೦೧77715510೧, 887081೦೦. 


11 71೯ ೮೦೧7 ೦೯ 71೯ 1/ ಗಿ0೧111011/41. ೦111/ ೦7/1. 20005, 11/1/೦೧11, 8/10/1೦೧೯ 
೧ & 5.0. 110. 25028 0112 
1... 5೧ ೧೩೫1/೩ 517೩/೧೩, ಗಿ೦೦೮ ೩೦೦ಟ! 33 1೩/5, 


೫/೦ 1816 !/08777766 ೧೩110. 


2. |/2910/ !/018/77760 ಗಿ!೧೩೧, ಗಿ೦೮೦೮ ೩೦೦೬! 12 1೦೩/5, 


೧೨೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೩, ೨೦೧೨ ಭಾಗ-೫ 





3... 1/2910/ !/0೧8/7/766 ಗಿ06ಟ/ 30187780, ಗಿ0೮೮ ೩೦೦೬! 9 /೦೩/5, 
4... (0/778/1 5೮1/೩ ೧೫/117೩, ಗಿ೦೮೮ ೩೦೦೬! 6 ;/೦೩/5, 
10. 210 4 ೩76 ೦೧10/6075 01 1816 !/07೩/77766 ೧೩/1 
(90/6560160 0)/ [181/೩ 0೬೩/61೩೧ 
1761 ೧701701 1* 0181೧1 ೧೦617), 


|| 81೦ (6616170 ೫ 110. 630, 8" ೦೦55, 8870800೩ 5(06್ಶ 


ಔ.((, [0808/, 6571871೧808, 88708019. ೧1೩1೧11115 
೧ 
11 06161708015 


೧08110 ೫೦11೦೯ 


[10106 15 ೧6/60)/ 01/60 1೧೩! ೩ 0901೦೧ 835 09೦೧ ೧7866 10 1718 ೦೦೮೧ ಟಿ೧೦! 560. 372 01 1೧ 1೧7618೧ 5೬೦೦956100 ಗಿಂ! 101 0೩೧1 
0! 5೬00655100೧ 0೮೦/1/1೦೩19 10 17 651816 ೦1 176 6೮0೦೦೩5606 !/002/777766 ೧೩/೦., ॥/7೦ 6160 ೦೧ 21-05-2010 ೫ 88708019. 


86 1 ೧೦/೧ 1೧೩! [2೦ 0೮೫/೦೫! 85 0೦೦೧ 67191606 ೩೧೦ 17೮ 5816 091100 15 0೦5160 10 ೧೦೩/70 ೦೧ 25-08-2012 ೫ 11'ಲಿ ೮100. 
ಓ7)/ 0675006 ೦1೩71೧0 1೦ ೧2/೦ ೩೧)/ 1719165! ೧78/ ೦೦೧7೮ ೩೧೮ ೩1೦10೩19 17 17 0೦೦೨೨೦1೧70 061076 0/೩7! ೦! 5೬೦೦೨5610೧ ೮೦/11೦೩. 





5/1. 06501101100 ೦1 16 887 ಗಿ೦೦೦ಟ೧1 5818706 ೩770001 7617381೧1೧0 17 1೧೮ 
[18776 ೦1 176 88೧ 
10. !10. 5816 ಗಿ/೦ 





೧೩. 96,400/- (೧1೧೦0/ 51 1705876 ೦೧//) 
1 5816 88/7 01 17618 31108099178 ಯು 
1 17161691. 




















1/67 0೧607 7))/ 18೧೦ ೩೧೮ 1೧6 56೩ 0! 1೧6 0೦೦ಟಗ 715 1೧6 24 1॥/ 2012. 


8)/ ೦/೮6/ 01176 ೦೦ಟಗ, 
ಓ೨೦(. ೧0೦01518, 
೧.೧. 98 0॥/ 0೦1/॥ ೮೦೬ !/8)/೦ 11811 1೧1 88೧0%೦/೮ 


117೯ ೦೦೧7 ೦ನ 7೧೯ 0171/ ೦1/11. ಟನ, 11/ಗಿ1/೦ಗ/ಿ11, 6ಗಿ110/ಗ10೦೧೯ 
೧ & 5.0. 0. 25032 0110 


0. ಡ೧೧೦೧)/ 560851೩0, 
5/0. 181 !/81700/ 500851೩0, ಗಿ೦೮ ೩೦೦೬! 65 /೦೩/5, 
೧(65601// ೫! 110. 65, || ೧|007, 8" ಔ 1/8೧, 18/858/76/8 81004, 


(«೦7೩೧7೩70೩೩ 8870%016-560 034 ೬೬. 7001110001 
6 
[1||_ ೬೬. ಔ೦5000600/1 


[10106 15 ೧೦/೦0) 01/00 1೧೩! ೩ 0೦(॥॥1೦೧ ೧೩/೮ 0೦೦೧ 71806 10 1716 ೮೦೬11 ಟ೧60/ 560. 276 01 176 1೧7618೧ 50೦೦955100 ಗಿಂ|, 101 07೩೧1 
01. 000816 ೦1 '//1| ೦೦೧೨150170 ೦1 17777008016 ॥1009ಗು/ !10೦. 87/1/21/2/40, 11 ೦೦೧೪೫೮೮೮ 50/9) 110. 21/2, 1665 ಗಿ. ೦೧. 1992/71-72, 
51೩1೦೮ 8೫ ಔ858/87800/8 '/11806, 87081016, ೦1 176 ೮೮೦೨೩5೮೮ 1816 5771. 011೧7೩7777೩ 50085180 ೫/೧೦ 6106 ೦೧ 27-12-2000. 


76 1: ೧೦೫/೧ 178! [10೦ 0೮೩೬/೦೩! ೧೩5 0೦೦೧ ೦೧1೦7೮೮ ೩೧೮ 176 58೮ 60100 15 0೦5166 10 ೧9೩170 ೦೧ 28-09-2012 ೫ 11-00 ೩೧. 
01! 06/5075 ೦1871೧0 10 ೧೩೬೪೮ ೩/)/ 1710109! 1೧ 176 855015 ೦1 17೦ ೮೦೦೦೩5೦೦ ೧7/ ೦೦176 ೩೧೮ 566 176 0೦೦೨೨೦17೦5 01016 01೩0 01 
000819 ೦1 170 1/1. 


1/67 0೧607 7))/ ೧೩೧೦ 568 0! 1೧6 ೦೦೧೧ 1715 1೧6 2 ಸಿ09! 2012. 


8;/ 0/೮! ೦! 176 ೦೦೬ಗ, 
55! ೧೦01611೩, 
೧.೧.99 0॥/ 0೦1/॥। ೮೦೬೫ !/8)/0೦ 1181 1೧1, ೧870%ಜ೦/೮ 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೩, ೨೦೧೨ ೧೨೪೩ 





॥1 7೧೯ ೦೦೧7 ೦೯ 7ಗ೯ 1/ ಗಿ೧೦11101141. ೦171/ ೦1/1. 200೦5, ೮.೦.೦.ಗ. 21 11/41/೦411, 68ಗ110/1 0೦೧೯ 
7& 5.0. 110. 25014 ೦1 2012 (೧೮೩1೧0 6816 27-8-2012) 


/(. |, (77810೬೬, ಗಿ೦೦೮ 44 /೦೩/5, 
01/೦೦೩೦, 5/0 1. ಐ೦/೩/1(೩) 110೦. 49, ೧.೧. ೧೦೩೮, 
೧೫೫೧೩/೩೧೩೧, [06೧/೬ [0808/, 88೧0810/6-20 ೬. ೧೯1171011೯೧ 


5 


1... [/(. (180%/1೬578/8/7, ಗಿ0೦೮ 64 08/6 
5/0 ಔ. (008781೧787, ೦516170 ೫ !೫೦. 14, 


7" ೦(055, [87818/6077 1೩/೦೮, 8೩70೩010. 


2, |. 1.೦80 0೩/೧, ೩00 37 ;/68/5, 
5/0 2810086 0೩/೧, 051170 811೦. 17, 9" ೦೦55, 


(«೬೧7೩1೩ ೧೩/4 '!/೦9(, 88೧70%೦/6-20. 


3... |. ದಿ. 0087೩81೧೩೧, ಗಿ0೦೦ 68 1/೦೩/5, 
5/0. ೫. 7೦/೩ ೧೫, ೧೦516170 811೦. 49, ಣ.೧. ೧೦೩೦, 


೧೩೫178೩/೩೧7೩/7, 10೧/೬ 113081, 887080೦/6-20. 


4, !/(. |. 5೩೧/೩೧೩೧, ಗಿಂ೦೦ 44 ]/೦೩/5, 
5/0 0. (008781೧787, ೦5161೧70 ೫! 2೦. 49, 
೧.೧, ೧೦೩೮, ೧೫೩೫178೩೧೩೧, !೫೦೧/೬೧೩೦೩/, 
88708016-20 ೬. ಔ55೧011051175 


/1೯೧೯/೮5 1೧೮ ೧೮೦0॥೦೧೮/ ೩೦೦೪೮ ೧೩/೧7೦೦ ೧೩5 17866 ೩೧ ೩001೦೫೦೧ 1106 ೬760/ 560000 276 01 (7೮ 17618೧ 50೦0955100 ಗಿಂ|, 107 
(೩/71 ೦! ೧೦೦೩0೦ ೦! 1೧೮ '//1 ೮81೦೦ 19-8-1980 | 950601 ೦1! 17೮ 5066015 ೧/೦/೮ಗ)/ ೦! |//9. 58/89/2171 85, 16 ೦1 1819 201811೩], ೧೦ 
6166 00 8-9-1980. 


ಔ6 1! ೧0%/೧ 1೧೩ ೧೦ ೦೫/೦೩1೮ (೩೮ 0೦೦೧ 6016166 ೩೧೮ 17೩! 17೮ ೩೦೦೪೮ 7೦11೦0 15 0೦5166 10 ೧0೩/0 ೦೧ 27-8-2012 ೩೧೮ ೩೧) 
061500 ೦18/71೧0 10 ೫/೦ ೩೧)/ 17107651 1೧ 176 51816 01 176 2068560 ೧7೩) ೦೦೧7೮ ೩೧೮ 566 1೧೮ ೧/೦೦೨೦೮೦17೦5 061016 176 0೩೧! ೦1 ೧೦0೫0೦. 


5೦ಗ500೯ ೧೧೦೧೯೧71! 


01! 1೧8 01009 ೩೧7೮ 08/೦! ೦1 01009ಗ)/ 0981/70 ಲಿ16 110. 30/1, [೫೦% 10. 49, 50, 51 & 52, 51೬819೮ ೩! ೧೩॥೩/ 7೩೩/೮! ೧೦೩೦, 
[10೧/೬ !1808/, 5೧578001817 006 ಔ8/708/೦/9-20, ೦೦೧70/5170 ೦! 18೧6 ೪/೧ 19591607181 00101೧0 ೧೩/೧೦ 910೧6  1/9(, 
560076 ೩೧೮ 171/6 1100/ 7೦೪/೧ ೩೧೮ ೦೩೦೦ ೩5 '೧ಿಗಿ.4 ೧11/)/ಗಿ10/ಿ0, !/0೩5ಟ/1೧70 : 5೩೨! 10 '!/ಆ9! : 55 166! ; [101 10 50007 : 45 166(. 
80076060 ೦0೧ : 5೩9! 0)/ : ಔ೩॥॥/೩/ 7೩/೩1೮೦! ೧೦೩೦ ; '!/೦5! 0)/ : ೧/1/೩1ಆ ೧/೦0೦ಗು/ ; ೦೧೧ 0)/ : [10. 13, !/.೧. ಆಟ/೩೦॥0೩'6 ೧/೦0೦ಗು/ ; 
50007 0)/ : ೫೦. 40, 1. 1180೩02086 ೧೦0೦ಗ)/. 


1/07 0೧601 ೧))/ ೧೩೧೦ ೩೧೮ 56೩1 ೦೧ (15 35 ರಖ/ 0! ಡಿ0008! 2012. 


8/ ೦/೮6/ 01 176 ೦೦ಟಗೆ, 
೨೦೦! ೧೮೦೦191೩, 
೧.೧. 100 0॥/ 0೦1/॥ ೮೦೬೫ 1/8)/0 1181 ೧1, ೧870%೦/೮ 


೯೦೧॥/1-[/ 
(5೯೯ ೧5-12) 
[1೦71೦೯ 
|| 15 ೧೦/೦0)/ ೧01100 178! 176 ಟ700/510760 ೧೩56 0೧೩7066 0೧15 ೧೩೧೧7೮ 110೧3... 01/ಓಿ11 ಗ1111/ಿ. '/ಗಿ11.ಗಿ೧೧ಗ. 10೧1 ಗಿ! 10 
71 ೧1/1 11111/. 1/ಗಿ! 1 ಗಿ೧೧ಗಿ. 1೦೧1 ಓಣ. 
೧.೧. ೦/೧7 105 71/.ಗ11 ಗ1111/, (ಗ. ಗಿ೧೧ಗಿ. 11/೧1 ಗಿ! 


೧೨೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೩, ೨೦೧೨ ಭಾಗ - ೫ 





೯೦೧॥/1-[1/ 
(5೯೯ ೧೦05-12) 
1೦71೦6 
|! 15 ೧6/60)/ ೧01056 17೩1 17೮ ಟ೧00/910766 | 1೫/೦ ೦೧೩/೧೦೨೦ 17) ೧೩೧೮ ₹50೧೧. 5/(ಂ ಆಗರ ೧ಗಿ೧೧ಗ, (೦11ಗಿ೧೧/ಗ/ಿ1[ಗಿ)/ಗಿ೧ 10 
55ಗ/೧ನ೧ಿಗಿ 5(ಂ 5ಗ5(ಗಿ೧ಗಿ೧೧ಗಿ 11/770೧. 
೧.೧. ೦/7 104 55ಗ/೧೧/. 5/ಂ 515೧೧ ಗ೧೧/ (೦11/೧೧/11/)/ಗಿ೧ 


ಕರ್ನಾಟಕ ಲೋಕಸೇವಾ ಆಯೋಗದ ಕಛೇರಿ, ಉದ್ಯೋಗ ಸೌಧ, ಬೆಂಗಳೂರು 
ಸಂಖ್ಯೆ, ಅಪ(2)186/2012-13/ಪಿಎಸ್‌ಸಿ, ಬೆ೦ಗಳೂರು, ದಿನಾಂಕ: 25-06-2012. 
ತಿದ್ದುಪಡಿ ಅಧಿಸೂಚನೆ 
2011ನೇ ಸಾಲಿನ ದ್ವಿತೀಯ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಫಲಿತಾಂಶವನ್ನು ದಿನಾಂಕ:12-04-2012ರ ಕರ್ನಾಟಕ ರಾಜ್ಯಪತ್ರದಲ್ಲಿ 
ಕಟಿಸಲಾಗಿದ್ದು, ಸದರಿ ಫಲಿತಾಂಶದಲ್ಲಿ ಧಾರವಾಡ ಕೇಂದ್ರದ ಅಪೆಂಡಿಕ್ಸ್‌-“'ಡಿ'ರಡಿ ತಡೆಹಿಡಿಯಲಾಗಿದ್ದ ನೋಂದಣಿ ಸಂಖ್ಯೆ 39210ರ ಅಭ್ಯರ್ಥಿಯ 
ಫಲಿತಾಂಶವನ್ನು ಪುನರ್‌ ವಿಮರ್ಶಿಸಲಾಗಿದ್ದು. ಪುನರ್‌ ವಿಮರ್ಶಿತ ಫಲಿತಾಂಶವನ್ನು ಸಂಬ೦ಧಿತ ಅಭ್ಯರ್ಥಿಯ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ. 


(4 


ಅಪೆಂಡಿಕ್ಸ್‌ “ ಎ 
ಧಾರವಾಡ ಕೇಂದ್ರ 
ಕಮ್ಯುನಿಟಡೆವಲಪ್‌ಮೆಂಟ್‌ ಭಾಗ-1 
ಸಾಮಾನ್ಯ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ 39210ನ್ನು ಸೇರಿಸಿ ಓದಿಕೊಳ್ಳುವುದು. 


ವಿ. ಬಿ. ಪಾಟೀಲ್‌ 
ಕಾರ್ಯದರ್ಶಿ ಹಾಗೂ ನಿಯಂತ್ರಕರು, ಇಲಾಖಾ ಪರೀಕ್ಷೆಗಳು, 
ಪಿ.ಆರ್‌. 128 ಕರ್ನಾಟಕ ಲೋಕಸೇವಾ ಆಯೋಗ. 


ಕರ್ನಾಟಕ ಲೋಕಸೇವಾ ಆಯೋಗದ ಕಛೇರಿ, ಉದ್ಯೋಗ ಸೌಧ, ಬೆಂಗಳೂರು 
ಸಂಖ್ಯೆ, ಆಪ(2)187/2012-13/ಪಿಎಸ್‌ಸಿ, ಬೆ೦ಗಳೂರು, ದಿನಾಂಕ: 25-06-2012. 
ತಿದ್ದುಪಡಿ ಅಧಿಸೂಚನೆ 
201ನೇ ಸಾಲಿನ ದ್ವಿತೀಯ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಫಲಿತಾ೦ಶವನ್ನು ದಿನಾ೦ಕ:12-04-2012ರ ಕರ್ನಾಟಕ ರಾಜ್ಯಪತ್ರದಲ್ಲಿ 
ಪ್ರಕಟಿಸಲಾಗಿದ್ದು, ಸದರಿ ಅಧಿವೇಶನದಲ್ಲಿ ಅಭ್ಯರ್ಥಿಗಳು ಗಳಿಸಿರುವ ಅಂಕಗಳು ಹಾಗೂ ಹಿ೦ದಿನ ಅಧಿವೇಶನದಲ್ಲಿ ಗಳಿಸಿರುವ ವಿನಾಯಿತಿ ಪ್ರಕರಣಗಳನ್ನು 
ನಿಯಮಾನುಸಾರ ಪರಿಗಣಿಸಿ ತತ್ಸಂಬಂಧ ಅರ್ಹ ಅಭ್ಯರ್ಥಿಗಳ ಫಲಿತಾಂಶವನ್ನು ತಿದ್ದುಪಡಿಯ ಮೂಲಕ ಸಂಬ೦ಧಿತರ ಮಾಹಿತಿಗಾಗಿ ಈ ಮೂಲಕ 
ಪ್ರಕಟಿಸಲಾಗಿದೆ. 
ಅಪೆಂಡಿಕ್ಸ್‌ “ ಎ 
ಶಿವಮೊಗ್ಗ ಕೇಂದ್ರ 
ಜನರಲ್‌ ಲಾ ಭಾಗ-1 
ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ 56622ನ್ನು ಸೇರಿಸಿ ಓದಿಕೊಳ್ಳುವುದು. 
ರೆವಿನ್ಯೂ ಲೋಯರ್‌ 
ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದವರಡಿ ನೋಂದಣಿ ಸಂಖ್ಯೆ 56622ನ್ನು ಸೇರಿಸಿ ಓದಿಕೊಳ್ಳುವುದು. 


ವಿ. ಬಿ. ಪಾಟೀಲ್‌ 
ಕಾರ್ಯದರ್ಶಿ ಹಾಗೂ ನಿಯಂತ್ರಕರು, ಇಲಾಖಾ ಪರೀಕ್ಷೆಗಳು, 
ಪಿ.ಆರ್‌. 129 ಕರ್ನಾಟಕ ಲೋಕಸೇವಾ ಆಯೋಗ. 


